WPP -47 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ , ಜುಲೈ ೫ , ೨೦೧೨ ( ಆಷಾಡ ೧೪ , ಶಕ ವರ್ಷ ೧೯೩೪) 


ಸಂಪುಟ ೧೪೭ 


ಸಂಚಿಕೆ ೨೭ 


- ಭಾಗ - ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 

ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಕಾರ್ಮಿಕ ಸಚಿವಾಲಯ 
ವಿಷಯ : ಕಾರ್ಮಿಕ ಇಲಾಖೆಯ ಮುಂದುವರೆದ ಯೋಜನಾ ಕಾರ್ಯಕ್ರಮಗಳನ್ನು 2012 -13ನೇ ಆರ್ಥಿಕ ವರ್ಷಕ್ಕೆ ಮುಂದುವರೆಸುವ ಬಗ್ಗೆ . 
ಓದಲಾಗಿದೆ : 1. ಕಾರ್ಮಿಕ ಆಯುಕ್ತರು, ಬೆಂಗಳೂರು ಇವರ ಪತ್ರ ಸಂಖ್ಯೆ : ಎಸಿಟಿ -1/ಸಿಆರ್ -1 /2012 - 13 , ದಿನಾಂಕ : 19 - 04 - 2012. 

2 . ದಿನಾಂಕ : 03 - 04 - 2012ರಂದು ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಮುಂದುವರೆದ 

ಯೋಜನೆಗಳನ್ನು ಮುಂದುವರೆಸಲು ಮಂಜೂರಾತಿ ನೀಡುವ ಸಮಿತಿ ಸಭೆಯ ನಡೆವಳಿಗಳು. 
ಪ್ರಸ್ತಾವನೆ : 
ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಕಾರ್ಮಿಕ ಆಯುಕ್ತರ ದಿನಾಂಕ : 19 - 04 - 2012ರ ಪತ್ರದಲ್ಲಿ ಕಾರ್ಮಿಕ ಇಲಾಖೆಗೆ ಸಂಬಂಧಿಸಿದ 

ಮುಂದುವರೆದ ಯೋಜನಾ ಕಾರ್ಯಕ್ರಮಗಳನ್ನು ಮತ್ತು ಯೋಜನೆ ಅಡಿ ಮುಂದುವರೆಸಲಾದ ಹುದ್ದೆಗಳನ್ನು 2012 - 13ನೇ 
ಸಾಲಿನಲ್ಲಿ ಮುಂದುವರೆಸುವಂತೆ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 2011- 12ನೇ ಸಾಲಿನಲ್ಲಿನ ಯೋಜನಾ ಕಾರ್ಯಕ್ರಮಗಳನ್ನು ಮತ್ತು ಯೋಜನೆ 
ಅಡಿ ಇರುವ ಹುದ್ದೆಗಳನ್ನು 2012 - 13ನೇ ಸಾಲಿನಲ್ಲಿ ಮುಂದುವರೆಸುವ ಬಗ್ಗೆ ಕಾರ್ಮಿಕ ಇಲಾಖೆಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ದಿನಾಂಕ : 
03 - 04 - 2012ರಂದು ನಡೆದ ಸಭೆಯಲ್ಲಿ ಯೋಜನೆ ಇಲಾಖೆಯ ಮತ್ತು ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಸಹಮತಿ ಪಡೆದು , 2011 -12ನೇ 
ಸಾಲಿನಲ್ಲಿ ಮುಂದುವರೆದ ಯೋಜನಾ ಕಾರ್ಯಕ್ರಮಗಳನ್ನು ಹಾಗೂ ಯೋಜನೆಯಡಿ ಇರುವ 66 ಹುದ್ದೆಗಳನ್ನು 2012 - 13ನೇ ಸಾಲಿಗೆ 
ಮುಂದುವರೆಸಲು ಸರ್ಕಾರವು ತೀರ್ಮಾನಿಸಿದೆ. ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಕಾಣ 85 ಎಲ್ಇಟಿ 2012 , ಬೆಂಗಳೂರು, ದಿನಾಂಕ : 23 - 04 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಈ ಆದೇಶಕ್ಕೆ ಲಗತ್ತಿಸಿದ ಅನುಬಂಧದಲ್ಲಿ ಇರುವ ಯೋಜನೆಗಳನ್ನು ಹಾಗೂ ಅದರ 
ಅಡಿಯಲ್ಲಿನ ಹುದ್ದೆಗಳನ್ನು 2012 - 13ನೇ ಸಾಲಿಗೆ ಮುಂದುವರೆಸಲು ಈ ಕೆಳಕಾಣಿಸಿದ ಷರತ್ತುಗಳಿಗೆ ಒಳಪಟ್ಟು ಸರ್ಕಾರದ ಮಂಜೂರಾತಿಯನ್ನು 
ನೀಡಲಾಗಿದೆ. 
1. 2011 - 12ನೇ ಸಾಲಿನಲ್ಲಿ ಹೊಸದಾಗಿ ಮಂಜೂರಾದ ಯೋಜನಾ ಕಾರ್ಯಕ್ರಮಗಳನ್ನು ಹಾಗೂ ಮುಂದುವರೆದ ಯೋಜನಾ 

- ಕಾರ್ಯಕ್ರಮಗಳನ್ನು ಮಾತ್ರ ಮುಂದುವರೆಸಬೇಕು. 
2. 2011 -12ನೇ ಸಾಲಿನಲ್ಲಿ ಮುಂದುವರೆದ ಯೋಜನಾ ಹುದ್ದೆಗಳು ರದ್ದಾದಲ್ಲಿ, ಅಂತಹವುಗಳನ್ನು 2012 - 13ನೇ ಸಾಲಿನಲ್ಲಿ ಮುಂದುವರೆದ 

ಯೋಜನಾ ಕಾರ್ಯಕ್ರಮಗಳಿಂದ ತೆಗೆದು ಹಾಕುವುದು ಹಾಗೂ 2011 - 12ನೇ ಸಾಲಿನಲ್ಲಿ ಯೋಜನಾ ಕಾರ್ಯಕ್ರಮವನ್ನು ಕೈಬಿಟ್ಟಿದ್ದರೆ, 
ಅಂತಹ ಕಾರ್ಯಕ್ರಮಗಳನ್ನು 2012 - 13ನೇ ಸಾಲಿನಲ್ಲಿ ಯೋಜನೆ ಅಡಿಯಲ್ಲಿ ಮುಂದುವರೆದ ಕಾರ್ಯಕ್ರಮಗಳ ಪಟ್ಟಿಯಿಂದ 

ತೆಗೆದುಹಾಕಬೇಕು. 
3. ಮುಂದುವರೆದ ಯೋಜನಾ ಕಾರ್ಯಕ್ರಮಗಳಲ್ಲಿ ಯಾವುದೇ ಹೊಸ ಘಟಕಗಳ ಪ್ರಸ್ತಾಪವಿದ್ದಲ್ಲಿ , ಅವುಗಳಿಗೆ ಪ್ರತ್ಯೇಕವಾದ ಪ್ರಸ್ತಾವನೆಗಳನ್ನು 

ಸಲ್ಲಿಸಿ, ನಿಯಮಾನುಸಾರ ಮಂಜೂರಾತಿ ಪಡೆಯಬೇಕು. 
ಕೇಂದ್ರ ಪರಿಷ್ಕೃತ ಹಾಗೂ ಕೇಂದ್ರ ಯೋಜನಾ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರವು 2012 -13ನೇ ಸಾಲಿನಲ್ಲಿ ಮುಂದುವರೆಸುವುದನ್ನು 
ಮತ್ತು ಕೇಂದ್ರ ಸರ್ಕಾರವು 2012 - 13ನೇ ಸಾಲಿನ ಲೇಖಾನುದಾನ ಆಯವ್ಯಯದಲ್ಲಿ ಹಣ ಒದಗಿಸಿರುವುದನ್ನು ಖಚಿತಪಡಿಸಿಕೊಂಡ ನಂತರ, 
2012 - 13ನೇ ಸಾಲಿನಲ್ಲಿ ಇಂತಹ ಯೋಜನಾ ಕಾರ್ಯಕ್ರಮಗಳನ್ನು ಮುಂದುವರೆಸಬೇಕು. 

( ೧೮೮೧) 


೧೮೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


ಭಾಗ - ೧ 


5. ಆರ್ಥಿಕ ಇಲಾಖೆಯು ಕಾಲಕಾಲಕ್ಕೆ ಹೊರಡಿಸುವ ಆರ್ಥಿಕ ಮಿತವ್ಯಯ ಆದೇಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್ ಪಿ 96 , ದಿನಾಂಕ : 10 - 07 - 1996ರನ್ವಯ ಇಲಾಖಾ 
ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಲಾಗಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಯು .ಎನ್. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ. 


2012 - 13ನೇ ಸಾಲಿಗೆ ಮುಂದುವರೆದ ಯೋಜನೆಗಳ ವಿವರಗಳು 

ಅನುಬಂಧ 


ಕ್ರಮ | 

ಯೋಜನೆಯ ಹೆಸರು 
ಸಂಖ್ಯೆ 


ಯೋಜನೆಯನ್ನು 
ಮಂಜೂರು ಮಾಡಿದ 
ಸರ್ಕಾರಿ ಆದೇಶ 
ಸಂಖ್ಯೆ ಮತ್ತು 


2012 - 13ನೇ 
ಸಾಲಿನಲ್ಲಿ 
ವೆಚ್ಚವನ್ನು 
ಭರಿಸಬೇಕಾದ 
ಲೆಕ್ಕ ಶೀರ್ಷಿಕೆ 


ಮೂಲತಃ ಮಂಜೂರಾದ 

ಹುದ್ದೆಗಳ ಸಂಖ್ಯೆ 


ಯೋಜನೆಯಲ್ಲಿ 2012 

13ನೇ ಸಾಲಿನಲ್ಲಿ 
ಮುಂದುವರೆಸಬೇಕಾದ 

ಹುದ್ದೆಗಳು 


2012 -13ನೇ 
ಸಾಲಿನಲ್ಲಿ 
ಯೋಜನೆಗೆ 
ಒದಗಿಸಿರುವ 
ಮೊತ್ತ ರೂ . 
ಲಕ್ಷಗಳಲ್ಲಿ 
110. 20 


ದಿನಾಂಕ 


ಕಾರ್ಮಿಕ 
ಕಾನೂನುಗಳ 
ಸಮಾಚರಣೆ 


ಸಂಖ್ಯೆ : ಸಿಆಸುಇ 3 | 2230 - 01 
ಸಸಿಎ 97 ದಿನಾಂಕ | 101- 0 - 01 
17 - 06 - 1997 


1. ವಿಶೇಷಾಧಿಕಾರಿ, 
ಬಾಲಕಾರ್ಮಿಕ ಕೋಶ- 1 


1. ಉಪ ವಿಶೇಷಾಧಿಕಾರಿ 
ಬಾಲಕಾರ್ಮಿಕ ಕೋಶ- 1 


2 . ಉಪ ವಿಶೇಷಾಧಿಕಾರಿ, 2 . ಸಹಾಯಕರು - 2 
ಬಾಲಕಾರ್ಮಿಕ ಕೋಶ- 1 
3 . ಸಹಾಯಕರು - 2 

3. ಶೀಘ್ರಲಿಪಿಗಾರರು - 1 
4. ಶೀಘ್ರಲಿಪಿಗಾರರು - 1 

4 . ವಾಹನ ಚಾಲಕರು - 1 
5 , ವಾಹನ ಚಾಲಕರು - 1 | 5 , ಗೂಪ- ಡಿ ನೌಕರರು - 2 
6. ಗೂಪ್ ಡಿ ನೌಕರರು - 2 
8 | ಒಟ್ಟು 

7 | 
ಕಾರ್ಮಿಕ ಅಧಿಕಾರಿ - 3 ಕಾರ್ಮಿಕ ಅಧಿಕಾರಿ, 

ರಾಮನಗರ 1 


ಒಟ್ಟು 


ಕಾರ್ಮಿಕ 
ಕಾನೂನುಗಳ 
ಸಮಾಚರಣೆ 


ಸಂ ,ಕಂಇ/27 /ಭೂದಾ | 2230 - 01 
ಪು 2006 ದಿನಾಂಕ | 101 - 0 - 01 
21 - 8 - 2007 


ಕಾರ್ಮಿಕ ಅಧಿಕಾರಿ, 
ಚಿಕ್ಕಬಳ್ಳಾಪುರ 1 
ಕಾರ್ಮಿಕ ಅಧಿಕಾರಿ, 
ಯಾದಗೀರ್ 1 


3 . ( ಒಟ್ಟು 


3 


| 


ಒಟ್ಟು 
ಪ್ರಥಮ ದರ್ಜೆ ಸಹಾಯಕರು - 


ಸಂ ,ಕಂಇ/27 /ಭೂದಾ 
ಪು 2006 ದಿನಾಂಕ 
21 - 8 - 2007 


ಕಾರ್ಮಿಕ ಅಧಿಕಾರಿ ಕಛೇರಿ, 
ಚಿಕ್ಕಬಳ್ಳಾಪುರ -1 


ಕಾರ್ಮಿಕ ಅಧಿಕಾರಿ ಕಛೇರಿ, 
ರಾಮನಗರ 1 
ಕಾರ್ಮಿಕ ಅಧಿಕಾರಿ ಕಛೇರಿ, 

ಯಾದಗೀರ್ 1 
| ಒಟ್ಟು 

3 
| ದ್ವಿತೀಯ ದರ್ಜೆ 
ಸಹಾಯಕರು 6 


ಸಂ .ಕಾಇ 314 
ಎಲ್ಇಟಿ 98, 
ದಿನಾಂಕ 18 - 09 - 1998 


ಒಟ್ಟು 
ದ್ವಿತೀಯ ದರ್ಜೆ ಸಹಾಯಕರು 
- 13 


1. ಕಾರ್ಮಿಕ ಅಧಿಕಾರಿ 
ಕಛೇರಿ, ಬಾಗಲಕೋಟೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫, ೨೦೧೨ 


೧೮೮೩ 


2. ಕಾರ್ಮಿಕ ಅಧಿಕಾರಿ 
ಕಛೇರಿ, ಕೊಪ್ಪಳ 
3 . ಕಾರ್ಮಿಕ ಅಧಿಕಾರಿ 
ಕಛೇರಿ, ಚಿಕ್ಕಮಗಳೂರು 
4. ಕಾರ್ಮಿಕ ಅಧಿಕಾರಿ 
ಕಛೇರಿ, ಉಪ ವಿಭಾಗ - 2 , 
ಬಳ್ಳಾರಿ 
5 . ಕಾರ್ಮಿಕ ಅಧಿಕಾರಿ 
ಕಛೇರಿ, ಉಪ ವಿಭಾಗ - 2 , 
ಮಂಡ್ಯ 
6. ಕಾರ್ಮಿಕ ಅಧಿಕಾರಿ 
ಕಛೇರಿ, ರಾಮನಗರ 


ಸಂ ,ಕಂಇ/27 /ಭೂದಾ 
ಪು 2006 ದಿನಾಂಕ 
21 - 8 - 2007 


6 . 


ಒಟ್ಟು 
ಶೀಘ್ರಲಿಪಿಗಾರರು 08 


6 | ಒಟ್ಟು 

ಶೀಘ್ರಲಿಪಿಗಾರರು 08 


ಕಾರ್ಮಿಕ 
ಕಾನೂನುಗಳ 
ಸಮಾಚರಣೆ 


ಸಂ ,ಕಾಇ 314 
ಎಲ್‌ಇಟಿ 98, 
ದಿನಾಂಕ 18 - 09 - 1998 


2230 - 01 
101 - 0 - 01 


1. ಕಾರ್ಮಿಕ ಅಧಿಕಾರಿ 
ಕಛೇರಿ, ಉಪ ವಿಭಾಗ - 6 , 
ಬೆಂಗಳೂರು 
2 . ಕಾರ್ಮಿಕ ಅಧಿಕಾರಿ 
ಕಛೇರಿ,ಉಪ ವಿಭಾಗ -2 , 
ಮಂಗಳೂರು 
3. ಕಾರ್ಮಿಕ ಅಧಿಕಾರಿ 
ಕಛೇರಿ,ಉಪ ವಿಭಾಗ - 2 , 
ಹುಬ್ಬಳ್ಳಿ 
4 . ಕಾರ್ಮಿಕ ಅಧಿಕಾರಿ 
ಕಛೇರಿ,ಉಪ ವಿಭಾಗ - 2 , 
ಬಿಜಾಪುರ 
5 . ಕಾರ್ಮಿಕ ಅಧಿಕಾರಿ 
ಕಛೇರಿ, ಉಪ ವಿಭಾಗ -2 , 
ಬಳ್ಳಾರಿ 
6. ಕಾರ್ಮಿಕ ಅಧಿಕಾರಿ 
ಕಛೇರಿ, ಚಾಮರಾಜನಗರ 
7. ಕಾರ್ಮಿಕ ಅಧಿಕಾರಿ 
ಕಛೇರಿ, ಕೊಪ್ಪಳ 
8. ಕಾರ್ಮಿಕ ಅಧಿಕಾರಿ 
ಕಛೇರಿ, ಬಾಗಲಕೋಟೆ 
9 . ಕಾರ್ಮಿಕ ಅಧಿಕಾರಿ 
ಕಛೇರಿ, ಚಿಕ್ಕಬಳ್ಳಾಪುರ 


ಶೀಘ್ರಲಿಪಿಗಾರರು 02 


ಕಾರ್ಮಿಕ 
ಕಾನೂನುಗಳ 
ಸಮಾಚರಣೆ 


ಸಂ .ಕಂಇ//27 /ಭೂದ 
ರಾಮು 2006, ದಿನಾಂಕ 
21 - 08 - 2007 


10 . ಕಾರ್ಮಿಕ ಅಧಿಕಾರಿ 
ಕಛೇರಿ, ರಾಮನಗರ 
11 . ಕಾರ್ಮಿಕ ಅಧಿಕಾರಿ 
ಕಛೇರಿ, ಯಾದಗೀರ್ 


ಶೀಘ್ರಲಿಪಿಗಾರರು 01 


ಕಾರ್ಮಿಕ 
ಕಾನೂನುಗಳ 
ಸಮಾಚರಣೆ 


ಸಂ .ಕಂಇ/ / 71 /ಭೂದಾ 
ಪ 2009 , ದಿನಾಂಕ 
23 - 02 - 2010 


| ಒಟ್ಟು 


11 | ಒಟ್ಟು 


11 


| 


೧೮೮೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜುಲೈ ೫ , ೨೦೧೨ 


ಭಾಗ - ೧ 


ಬೆರಳಚ್ಚುಗಾರರು 1 


1. ಕಾರ್ಮಿಕ ಅಧಿಕಾರಿ , 

ರಾಮನಗರ - 1 
26 | ಕಾರ್ಮಿಕ ನಿರೀಕ್ಷಕರು 19 


| ಕಾರ್ಮಿಕ ನಿರೀಕ್ಷಕರು 


ಸಂಖ್ಯೆ : ಕಾಇ 166 | 2230 - 01 - 
ಎಲ್ಇಟಿ 97 

101 - 0 - 01 
ದಿನಾಂಕ 24 - 06 - 99 


1. ಕಾನಿ ( ಬಾಕಾ ) 
ಬೆಂಗಳೂರು ನಗರ ಜಿಲ್ಲೆ 
2 . ಕಾನಿ ( ಬಾಕಾ ) 
ಬೆಂಗಳೂರು ನಗರ ಜಿಲ್ಲೆ 
3. ( ಬಾಕಾ ) ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ 
4 . ( ಬಾಕಾ ) ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ 
5 . ( ಬಾಕಾ) ಮಂಗಳೂರು 
6. ( ಬಾಕಾ ) ಮಂಗಳೂರು 
7. ( ಬಾಕಾ ) ಬಳ್ಳಾರಿ 
8 . ( ಬಾಕಾ) ಬಳ್ಳಾರಿ 
9 . ( ಬಾಕಾ) ಮೈಸೂರು 
1ನೇ ವೃತ್ತ 
10 . ( ಬಾಕಾ ) ಮೈಸೂರು 
2ನೇ ವೃತ್ತ 
11 . ( ಬಾಕಾ) 
ಚಿಕ್ಕಮಗಳೂರು 
12 . ( ಬಾಕಾ ) ಮಂಡ್ಯ 
13. ( ಬಾಕಾ) ರಾಯಚೂರು 
14 . ( ಬಾಕಾ ) ಬಿಜಾಪುರ 
15 . ( ಬಾಕಾ ) ಬಿಜಾಪುರ 
16, ( ಬಾಕಾ) ಹುಬ್ಬಳ್ಳಿ 
17. ( ಬಾಕಾ) ಹುಬ್ಬಳ್ಳಿ 
18 . ಬಿಜಾಪುರ 

19 , ಚಿತ್ರದುರ್ಗ 
| ಡಿ ಗ್ರೂಪ್ - ಜವಾನರು - 13 | ಡಿ ಗ್ರೂಪ್ - ಜವಾನರು - 


ಸಂಖ್ಯೆ : ಕಾಇ 314 | 2230 - 01 - 
ಎಲ್ಇ ಟಿ 98 

101 - 0 - 01 
ದಿನಾಂಕ 18 - 09 - 98 


10 


1 , ಕಾರ್ಮಿಕ 
ಅಧಿಕಾರಿಯವರ ಕಛೇರಿ, 
ಉಪವಿಭಾಗ- 5 
ಬೆಂಗಳೂರು 
2 . ಕಾರ್ಮಿಕ 
ಅಧಿಕಾರಿಯವರ ಕಛೇರಿ, 
ಉಪವಿಭಾಗ - 6 
ಬೆಂಗಳೂರು 
3 . ಕಾರ್ಮಿಕ 
ಅಧಿಕಾರಿಯವರ ಕಛೇರಿ, 
ಉಪವಿಭಾಗ - 2 , 
ಮಂಗಳೂರು 
4 . ಕಾರ್ಮಿಕ 
ಅಧಿಕಾರಿಯವರ ಕಛೇರಿ, 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫, ೨೦೧೨ 


೧೮೮೫ 


ಉಪವಿಭಾಗ - 2 , 
ಚಿಕ್ಕಮಗಳೂರು 
5 . ಕಾರ್ಮಿಕ 
ಅಧಿಕಾರಿಯವರ ಕಛೇರಿ, 
ಉಪವಿಭಾಗ - 2 , ಮಂಡ್ಯ 
6. ಕಾರ್ಮಿಕ 
ಅಧಿಕಾರಿಯವರ ಕಛೇರಿ, 
ಉಪವಿಭಾಗ - 2 , ಬಿಜಾಪುರ 
7. ಕಾರ್ಮಿಕ 
ಅಧಿಕಾರಿಯವರ ಕಛೇರಿ, 
ಹಾವೇರಿ 
8 . ಕಾರ್ಮಿಕ 
ಅಧಿಕಾರಿಯವರ ಕಛೇರಿ, 
ಬಾಗಲಕೋಟೆ 
9. ಕಾರ್ಮಿಕ 
ಅಧಿಕಾರಿಯವರ ಕಛೇರಿ, 

ಚಾಮರಾಜನಗರ 
ಡಿ ಗ್ರೂಪ್ - ಜವಾನರು - 1 10 . ಕಾರ್ಮಿಕ 

ಅಧಿಕಾರಿಯವರ ಕಛೇರಿ, 

ರಾಮನಗರ 
ಡಿ ಗ್ರೂಪ್ - ಜವಾನರು - 1 11 . ಕಾರ್ಮಿಕ 

ಅಧಿಕಾರಿಯವರ ಕಛೇರಿ, 

ಯಾದಗೀರ್ 
ಒಟ್ಟು 15 | ಒಟ್ಟು 

11 
ವಾಹನ ಚಾಲಕರು 3 

ವಾಹನ ಚಾಲಕರು 2 


ಸಂ .ಕಂಇ//27 / ಭೂದ 
ಇದು 2006 , ದಿನಾಂಕ 
21 - 08 - 2007 
ಸಂ .ಕಂಇ/ 71 /ಭೂದಾ 
ಪು 2009 , ದಿನಾಂಕ 
23 - 02 - 2010 


ಕಾರ್ಮಿಕ 
ಕಾನೂನುಗಳ 
ಸಮಾಚರಣೆ 


ಕಾರ್ಮಿಕ 
ಕಾನೂನುಗಳ 
ಸಮಾಚರಣೆ 


2230 - 01 
101 - 0 - 01 


ಕಾಣ 7 , ಎಲ್ಇಟಿ 
98 ದಿನಾಂಕ 20 - 
03 - 1999 
ಕಾಣ 195 , ಎಲ್ಇಟಿ 
93 ದಿನಾಂಕ 02 
03 - 1999 


ವಾಹನ ಚಾಲಕರು 2 


ಕಾರ್ಮಿಕ 


ಎಲ್ ಡಿ 106 ಆರ್ 


| 2230 - 01 


ಜೂನಿಯರ್ ಪ್ರೋಗ್ರಾಮರ್, 
ಕೇಂದ್ರ ಕಛೇರಿ 


1. ಸಹಾಯಕ ಕಾರ್ಮಿಕ 
ಆಯುಕ್ತರ ಕಛೇರಿ, 
ಚಿಕ್ಕಮಗಳೂರು- 1 
2 . ಕೇಂದ್ರ ಕಛೇರಿ -1 
ಜ್ಯೂನಿಯರ್ 
ಪ್ರೋಗ್ರಾಮರ್, ಕೇಂದ್ರ 
ಕಛೇರಿ - 1 
ಡಾಟಾ ಎಂಟ್ರಿ ಆಪರೇಟರ್ 
ಕೇಂದ್ರ ಕಛೇರಿ - 2 


ಕಾನೂನುಗಳ 


101 - 0 - 01 


ಅಂಡ್ ಐ 2000, 
19 - 06 -2000 


ಸಮಾಚರಣೆ 


ಕಾರ್ಮಿಕ 


2230 - 01 


ಡಾಟಾ ಎಂಟ್ರಿ ಆಪರೇಟರ್ 


ಎಲ್ ಡಿ 106 ಆರ್ 
ಅಂಡ್ ಐ 2000 , 


ಕಾನೂನುಗಳ 


101 - 0 - 01 


ಕೇಂದ್ರ ಕಛೇರಿ 


ಸಮಾಚರಣೆ 


19 - 06 - 2000 


ಒಟ್ಟು ಯೋಜನೆ ಹುದ್ದೆಗಳು 


೧೮೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


ಭಾಗ - ೧ 


12 


2230 - 01 - 101 


37.61 


ಕಾರ್ಮಿಕ ಭವನದ 
ಭದ್ರತಾ ಸ್ವಚ್ಛತಾ 
ಸಿಬ್ಬಂದಿ ವೇತನದ 
ಮತ್ತು ಆಧುನೀಕರಣ 


2012 - 13ನೇ ಸಾಲಿನ 
ಆಯವ್ಯಯ ಹಂಚಿಕೆ 
ದಸ್ತಾವೇಜು 


0 - 01 - 051 


ಸಾಮಾನ್ಯ 
ವೆಚ್ಚಗಳು 


2012 - 13ನೇ ಸಾಲಿನಲ್ಲಿ 
ಸದರಿ ಶೀರ್ಷಿಕೆಯಡಿಯಲ್ಲಿ 
ಸಾಮಾನ್ಯ ವೆಚ್ಚಗಳಿಗಾಗಿ 
ರೂ . 37. 61 ಲಕ್ಷಗಳು 
ಹಂಚಿಕೆಯಾಗಿ ಇದರಲ್ಲಿ 
ಕಾರ್ಮಿಕ ಭವನದ ಭದ್ರತಾ 
ಸ್ವಚ್ಛತಾ ಸಿಬ್ಬಂದಿ ವೇತನ 


ಹಾಗೂ 


041 - ಪ್ರಯಾಣ 
ವೆಚ್ಚಗಳು 


195 - ಸಾರಿಗೆ 
ವೆಚ್ಚಗಳು 


೨೪೦ ಲಾಸುರ | 135 


071 - ಕಟ್ಟಡ 
ವೆಚ್ಚ 


ಯೋಜನೆಯಡಿಯಲ್ಲಿ 
ಕಛೇರಿ ವೆಚ್ಚಗಳೂ 
ಸೇರಿದಂತೆ 

ವೆಚ್ಚ 
ಭರಿಸಲಾಗುವುದು 
ಹಾಗೂ 66 ಹುದ್ದೆಗಳಿಗೆ | 3.44 
ಪ್ರಯಾಣ ವೆಚ್ಚಕ್ಕಾಗಿ ರೂ . 
3.44 ಲಕ್ಷಗಳು 
ಹಂಚಿಕೆಯಾಗಿರುತ್ತದೆ. 
ಬಾಡಿಗೆ ಆಧಾರದ ಮೇಲೆ | 122.4 
ವಾಹನ ಸೌಲಭ್ಯಕ್ಕಾಗಿ 
ಸಹಾಯಕ ಕಾರ್ಮಿಕ 
ಆಯುಕ್ತರುಗಳಿಗೆ ಹಾಗೂ 
ಕಾರ್ಮಿಕ ಅಧಿಕಾರಿಗಳಿಗೆ 
ವಿತರಿಸಲು ರೂ . 122.40 
ಲಕ್ಷಗಳ ಆಯವ್ಯಯ 
ಹಂಚಿಕೆಯಾಗಿರುತ್ತದೆ . 
ರಾಮನಗರ ಚಿಕ್ಕಬಳ್ಳಾಪುರ 
ಮತ್ತು ಯಾದಗೀರ್ 
ಕಛೇರಿಗಳ ಕಟ್ಟಡದ ಬಾಡಿಗೆ 
ಬಾಬು 
ಒಟ್ಟು ವೇತನ + ವೇತನೇತರ | 
ಹೊಸದಾಗಿ ಇಲಾಖೆಯು | 500 .00 
26 ಕಾಯಿದೆಗಳ ಪೈಕಿ 6 
ಕಾಯಿದೆಗಳನ್ನು ರೂ . 
500 .00 ಲಕ್ಷಗಳ ಮೊತ್ತದಲ್ಲಿ 
ಗಣಕೀಕರಣ ಕೈಗೊಂಡು 
ಇ - ಆಡಳಿತಕ್ಕೆ ಒಳಪಡಿಸುವ 
ಕಾರ್ಯಕ್ರಮ 

ಹಮ್ಮಿಕೊಳ್ಳಲಾಗಿದೆ 
ಒಟ್ಟು 

775.00 
ಯೋಜನೆಯು || 600. 00 
2001ರಿಂದ ಪ್ರಾರಂಭ 
ವಾಗಿದ್ದು , ಸರ್ಕಾರದ 
ಆದೇಶದಂತೆ ಪ್ರತಿ ವರ್ಷ 
600 .00 ಲಕ್ಷ ರೂಪಾಯಿ 
ಬಿಡುಗಡೆ ಮಾಡಬೇಕಾಗಿರು 
ಇದೆ. ಈ ಯೋಜನೆಯು 
ಮತ್ತೆ 5 ವರ್ಷಗಳ ಅವಧಿಗೆ 


125 
ಆಧುನೀಕರಣ 


ಬಾಲಕಾರ್ಮಿಕ ಪದ್ಧತಿ | ಎಲ್‌ಡಿ 54 ಸಿಎಲ್‌ಸಿ | 2230 - 01 
ನಿರ್ಮೂಲನಾ 2001( ಐ ) 29 - 05 - | 103 - 6 - 01 
ಕ್ರಿಯಾಯೋಜನೆ 


2001 


ಭಾಗ- ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫, ೨೦೧೨ 


೧೮೮೭ 


ಕಾರ್ಮಿಕ ಭವನದ 
1ನೇ ಹಂತದ 3ನೇ 
ಮಹಡಿ ನಿರ್ಮಾಣಕ್ಕೆ 


2012 -13ನೇ ಸಾಲಿನ 
ಆಯವ್ಯಯ ಹಂಚಿಕೆ 
ದಸ್ತಾವೇಜು 


| 4250 - 00 
201 - 0 - 04 
ಕಾಇ 234 
ಎಲ್‌ಇಟಿ 89, 
ದಿನಾಂಕ 
27 - 10 - 1997 


ಅಂದರೆ 2012 ರವರೆಗೆ 
ವಿಸ್ತರಿಸಲಾಗಿರುತ್ತದೆ. 2012 
13ನೇ ಸಾಲಿಗೆ ರೂ . 
600 .00 ಲಕ್ಷ ಆಯವ್ಯಯ 
ವನ್ನು ಹಂಚಿಕೆ ಮಾಡಲಾ 
ಗಿದೆ. ಈ ಆಯವ್ಯಯವನ್ನು 
ವಿಶೇಷ ವಸತಿ ಶಾಲೆಗಳಿಗೆ, 
ಜನಜಾಗೃತಿ ಕಾರ್ಯಕ್ರಮಕ್ಕೆ, 
ಬಾಲಕಾರ್ಮಿಕರ ಪುನರ್ವ 
ಸತಿಗೆಉಪಯೋಗಿಸಿಕೊಳ್ಳ 
ಲಾಗುವುದು. ಕ್ರಿಯಾ 
ಯೋಜನೆ ಪರಿಷ್ಕರಿಸಿ 
ಅನುಷ್ಠಾನಗೊಳಿಸಲಾಗು 
ವುದು. ರಾಜ್ಯಾದ್ಯಂತ ಬಾಲ 
ಕಾರ್ಮಿಕ ಸಮೀಕ್ಷೆಗಳನ್ನು 
ನಡೆಸಿ ಸಮೀಕ್ಷೆಯ 
ಅಂಕಿಅಂಶಗಳ ಆಧಾರದ 
ಮೇಲೆ ಬಾಲಕಾರ್ಮಿಕರ 
ಪುರ್ನವಸತಿ ಕಾರ್ಯಕ್ರಮ 
ಗಳನ್ನು ಹಮ್ಮಿಕೊಳ್ಳ 
ಲಾಗುವುದು . 
ಕಾರ್ಮಿಕ ಭವನದ 3ನೇ | 200. 00 
ಮಹಡಿ ಕಾಮಗಾರಿ 
ಚಿಕ್ಕಮಗಳೂರು ಮತ್ತು 
ಗುಲ್ಬರ್ಗಾ ಜಿಲ್ಲೆಗಳಲ್ಲಿ ಸ್ವಂತ 
ಕಟ್ಟಡ ನಿರ್ಮಾಣ ಮಾಡಲು 
2012 - 13ನೇ ಸಾಲಿನಲ್ಲಿ 
ರೂ . 200.00 ಲಕ್ಷಗಳ 
ಆಯವ್ಯಯ ಹಂಚಿಕೆ 
ಮಾಡಲಾಗಿರುವ ಮೊತ್ತ 
ವನ್ನು ಉಪಯೋಗಿಸಿ 
ಕೊಳ್ಳಲಾಗುವುದು . 
ಕಾರ್ಮಿಕ ಕಲ್ಯಾಣ ನಿಧಿಗೆ | 20.00 
ಅಂಶ ಧನ ರೂ . 25.00 
ಲಕ್ಷಗಳನ್ನು ಹಂಚಿಕೆ 
ಮಾಡಲಾಗಿದೆ. 
ಹಣವನ್ನು ಕರ್ನಾಟಕ 
ಕಾರ್ಮಿಕ ಕಲ್ಯಾಣ 
ಮಂಡಳಿಗೆ ಕಾರ್ಮಿಕರು 
ನೀಡಿದ ಒಟ್ಟು ಮೊತ್ತದ 
ಸಮಾನ ಪ್ರಮಾಣದ 
ಮೊತ್ತವನ್ನು ಸರ್ಕಾರದ 
ವಂತಿಗೆಯಾಗಿ ಸದರಿ 
ಮಂಡಳಿಗೆ ಪಾವತಿಸಲು 
ವಿನಿಯೋಗಿಸಲಾಗುವುದು. 
ಈ ದಿಸೆಯಲ್ಲಿ ಹಂಚಿಕೆ 
ಮಾಡಲಾಗಿರುವ ರೂ . 
20 .00 ಲಕ್ಷಗಳನ್ನು 


IV 


ಕರ್ನಾಟಕ ಕಾರ್ಮಿಕ 
ಕಲ್ಯಾಣ ನಿಧಿಗೆ ಅಂಶ 
ಧನ 


| 2012 - 13ನೇ ಸಾಲಿನ | 2230 - 01 
ಆಯವ್ಯಯ 

103 - 4 - 00 
ದಸ್ತಾವೇಜು 


೧೮೮೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜುಲೈ ೫, ೨೦೧೨ 


ಭಾಗ - ೧ 


V 


ಕರ್ನಾಟಕ ಕಾರ್ಮಿಕ | 2012 - 13ನೇ ಸಾಲಿನ | 2230 - 01 
ಕಲ್ಯಾಣ ಮಂಡಳಿಗೆ ಆಯವ್ಯಯ 

103 - 7 - 00 
ಸಹಾಯಾನುಧಾನ ದಸ್ತಾವೇಜು 


VI 


ಕರ್ನಾಟಕ ಕಾರ್ಮಿಕ 
ತರಬೇತಿ ಸಂಸ್ಥೆ 


2012 - 13ನೇ ಸಾಲಿನ | 2230 - 01 
ಆಯವ್ಯಯ 

277 - 0 - 01 
ದಸ್ತಾವೇಜು 


ವರ್ಷದಲ್ಲಿ ಉಪಯೋಗಿಸಿ 
ಕೊಳ್ಳಲು ಸಂಬಂಧಿಸಿದ 
ಮಂಡಳಿಗೆ ನೀಡಲಾಗು 
ವುದು . 
ಕಾರ್ಮಿಕ ಕಲ್ಯಾಣ | 5.00 
ಮಂಡಳಿಗೆ ಸಹಾಯಾನು 
ದಾನ ರೂ . 5.00 ಲಕ್ಷ 
ಗಳನ್ನು 

ಹಂಚಿಕೆ 
ಮಾಡಲಾಗಿದೆ . 
ಹಣವನ್ನು ಕಾರ್ಮಿಕ 
ಕಲ್ಯಾಣ ಮಂಡಳಿಯ 
ಆಡಳಿತಾತ್ಮಕ ವೆಚ್ಚಗಳನ್ನು 
ಭರಿಸಲು ಕಾರ್ಮಿಕ ಕಲ್ಯಾಣ 
ಮಂಡಳಿಗೆ ನೀಡಲಾಗುವುದು. 
ಕರ್ನಾಟಕ ಕಾರ್ಮಿಕ | 50.00 | 
ತರಬೇತಿ ಸಂಸ್ಥೆಯ 
ಮೂಲಕ ಕಾರ್ಮಿಕ ವರ್ಗ 
ಮತ್ತು ಆಡಳಿತ ವರ್ಗ 
ಹಾಗೂ ಇಲಾಖೆಯ 
ಅಧಿಕಾರಿ ಮತ್ತು ಸಿಬ್ಬಂದಿ 
ವರ್ಗದವರಿಗೆ ಇಲಾಖಾ 
ಕಾಯ್ದೆ ಮತ್ತು ನಿಯಮಗಳ 
ಬಗ್ಗೆ ತರಬೇತಿ ನೀಡಲು 
ಉಪಯೋಗಿಸಲಾಗುವುದು . 
ಈ ಯೋಜನೆಯನ್ನು ಅನು 50. 00 
ಷ್ಠಾನಗೊಳಿಸಲು ಮಂಡಳಿ 
ಯನ್ನು ಸ್ಥಾಪಿಸಲಾಗಿದೆ. 
ಅಸಂಘಟಿತ ಕಾರ್ಮಿಕರಿಗೆ 
ಸಾಮಾಜಿಕ ಭದ್ರತೆ 
ಯೋಜನೆಗಳನ್ನು ರೂಪಿಸಲು 
ಒಂದು ವಿಶೇಷ ಸಮಿತಿ 
ಯನ್ನು ಮಂಡಳಿಯು 
ರಚಿಸಿದ್ದು ಸದರಿ ಸಮಿತಿಯ 
ವರದಿಯ ಆಧಾರದ ಮೇಲೆ 
ಯೋಜನೆ ಅನುಷ್ಠಾನ 
ಗೊಳಿಸಲು ಕ್ರಮವಹಿಸ 
ಲಾಗುವುದು. 
2012 -13ನೇ ಸಾಲಿನಲ್ಲಿ | 2800.00 
ರಾಜ್ಯದ 5 ಜಿಲ್ಲೆಗಳೂ 
ಸೇರಿದಂತೆ, ಎಲ್ಲಾ 30 
ಜಿಲ್ಲೆಗಳನ್ನು ಯೋಜನೆಗೆ 
ಒಳಪಡಿಸಲು ಟೆಂಡರ್ 
ಪ್ರಕ್ರಿಯೆ ಪ್ರಾರಂಭಿಸಲಾಗಿದೆ. 
ಬಿಪಿಎಲ್ ಕುಟುಂಬಗಳನ್ನು 
ಪರಿಗಣಿಸಿದ್ದು , ಕ್ರಮಕೈಗೊಳ್ಳ 
ಲಾಗುವುದು. 


VII 


ಕರ್ನಾಟಕ ರಾಜ್ಯ 

2012 - 13ನೇ ಸಾಲಿನ | 2230 - 01 
ಅಸಂಘಟಿತ ಕಾರ್ಮಿಕ ಆಯವ್ಯಯ 

11 - 0 - 05 
ಸಾಮಾಜಿಕ ಭದ್ರತಾ | ದಸ್ತಾವೇಜು 
ಮಂಡಳಿ 


VIII 


ರಾಷ್ಟ್ರೀಯ ಸ್ವಾಸ್ಥ್ಯ 
ಭೀಮಾ ಯೋಜನೆ 


| 2012 - 13ನೇ ಸಾಲಿನ 
ಆಯವ್ಯಯ 
ದಸ್ತಾವೇಜು 


2230 - 01 
103 - 7 - 02 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೫ , ೨೦೧೨ 


೧೮೮೯ 


ಸರ್ಕಾರಿ ಆದೇಶ 


2230 - 01 
800 - 0 - 04 


ಕೇಂದ್ರ 


ಅಸಂಘಟಿತ 
ಕಾರ್ಮಿಕರ ನೂತನ 
ಪಿಂಚಣಿ ವ್ಯವಸ್ಥೆಗಾಗಿ 
ವಂತಿಗೆ 


X 


2230 - 01 


ಚಾಲಕರಿಗೆ ವಿಮಾ 
ಯೋಜನೆ 


| 103 - 7 - 03 


ಸರ್ಕಾರಿ ಆದೇಶ 
ಸಂಖ್ಯೆ : ಕಾಇ 40 
ಎಲ್‌ಡಬ್ಲೂ ಎ 
2011, ಬೆಂಗಳೂರು, 
ದಿ : 12 - 01 - 2012 


6 ವಲಯಗಳ ಅಸಂಘಟಿತ | 500.00 
ಕಾರ್ಮಿಕರಿಗೆ 
ಸರ್ಕಾರದ ಸ್ವಾವಲಂಬನೆ 
ಯೋಜನೆಯನ್ನು ಅನುಷ್ಠಾನ 
ಗೊಳಿಸಲು ತೀರ್ಮಾನಿಸ 
ಲಾಗಿದ್ದು, ಈ ಸಾಲಿನಲ್ಲಿ 
1.66 ಲಕ್ಷ ಕಾರ್ಮಿಕರಲ್ಲದೇ 
ಇನ್ನು 2 ಲಕ್ಷ ಕಾರ್ಮಿಕ 
ರನ್ನು ಈ ಯೋಜನೆ 
ವ್ಯಾಪ್ತಿಗೆ ಸೇರಿಸಲು 
ಉದ್ದೇಶಕ್ಕಾಗಿ ಯೋಜನೆ 
ಮುಂದುವರೆಸಲಾಗುವುದು . 
2010 - 11ನೇ ಸಾಲಿನಲ್ಲಿ | 400.00 
ಯೋಜನೆ ಅನುಮೋದನೆ 
ಯಾಗಿದ್ದು, ಆಟೋ , ಟ್ಯಾಕ್ಷಿ, 
ಮ್ಯಾಕ್ಸಿ ಕ್ಯಾಬ್, ಲಾರಿ ಮತ್ತು 
ಖಾಸಗಿ ವಾಹನ ಚಾಲಕರಿಗೆ 
ವಾಹನ ಚಲಾಯಿಸುತ್ತಿದ್ದಾಗ, 
ಅಪಘಾತಗೊಂಡಲ್ಲಿ ಅಂತಹ 
ವರನ್ನು ಯೋಜನೆಯ 
ಫಲಾನುಭವಿಗಳನ್ನು 
ನೊಂದಾಯಿಸಬೇಕಾಗಿದ್ದು , 
ಸುಮಾರು 2 ಲಕ್ಷ 
ಫಲಾನುಭವಿಗಳನ್ನು 
ಯೋಜನೆಯ ವ್ಯಾಪ್ತಿಗೆ 
ತರಲು 

ಕ್ರಮ 
ಕೈಗೊಳ್ಳಲಾಗುವುದು. 


ಪಿ . ಆರ್‌. 1524 


ಯು .ಎನ್ . ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ. 


GN 


& 


ಕಾರ್ಮಿಕ ಸಚಿವಾಲಯ 
ವಿಷಯ : ಕಾರ್ಖಾನೆಗಳು, ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯ ಮುಂದುವರೆದ ಯೋಜನಾ 

ಕಾರ್ಯಕ್ರಮಗಳನ್ನು 2012 -13ನೇ ಆರ್ಥಿಕ ವರ್ಷಕ್ಕೆ ಮುಂದುವರೆಸುವ ಬಗ್ಗೆ. 
ಓದಲಾಗಿದೆ : ನಿರ್ದೆಶಕರು, ಕಾರ್ಖಾನೆಗಳು, ಬಾಯ್ದರುಗಳು , ಕೈಗಾರಿಕಾ ಸುರಕ್ಷತಾ ಮತ್ತು ಸ್ವಾಸ್ಥ್ಯ ಇಲಾಖೆ, ಬೆಂಗಳೂರು 

ರವರ ಪತ್ರ ಸಂ . ಈಎಸ್ಟಿ - 1/ಆರ್‌ಪಿಪಿ/ ಸಿಆರ್ - 01/12 - 13, ದಿನಾಂಕ : 10 - 04 - 2012. 
ಪ್ರಸ್ತಾವನೆ : 

ಕಾರ್ಖಾನೆಗಳು, ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯ ನಿರ್ದೇಶಕರು ಮೇಲೆ (1) ರಲ್ಲಿ ಓದಲಾದ ಅವರ ದಿನಾಂಕ 
: 10 - 04 - 2012ರ ಪತ್ರ ಮುಖೇನ ಅವರ ಇಲಾಖೆಯ 2011-12ನೇ ಸಾಲಿನಲ್ಲಿ ಮುಂದುವರೆದ ಯೋಜನಾ ಕಾರ್ಯಕ್ರಮಗಳನ್ನು ಮತ್ತು ಯೋಜನಾ 
ಅಡಿ ಮುಂದುವರೆಸಲಾದ ಹುದ್ದೆಗಳನ್ನು 2012 - 13ನೇ ಸಾಲಿನಲ್ಲಿ ಮುಂದುವರೆಸುವಂತೆ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ . 2011 - 12ನೇ 
ಸಾಲನಲ್ಲಿ ಯೋಜನಾ ಕಾರ್ಯಕ್ರಮಗಳನ್ನು ಮತ್ತು ಯೋಜನೆ ಅಡಿ ಇರುವ ಹುದ್ದೆಗಳನ್ನು 2012 - 13ನೇ ಸಾಲಿನಲ್ಲಿ ಮುಂದುವರೆಸುವ ಬಗ್ಗೆ ಕಾರ್ಮಿಕ 
ಇಲಾಖೆಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ದಿನಾಂಕ : 12 - 04 - 2012 ರಂದು ನಡೆದ ಸಭೆಯಲ್ಲಿ ವಿವರವಾಗಿ ಚರ್ಚಿಸಿ ಯೋಜನೆ ಲೆಕ್ಕ 
ಶೀರ್ಷಿಕೆ “2230 -01 -101 - 0 - 01 ( ಪ್ಲಾನ್)”, “ ವರ್ಕಿಂಗ್ ಕಂಡಿಷನ್ಸ್ ಅಂಡ್ ಸೇಪ್ಟಿ - ಇನ್ಸ್‌ಪೆಕ್ಟರ್ ಆಫ್ ಫ್ಯಾಕ್ಟರೀಸ್ ” ಈ ಯೋಜನೆ ಅಡಿಯಲ್ಲಿ 18 
ಹುದ್ದೆಗಳನ್ನು 2012 - 13ನೇ ಸಾಲಿಗೆ ಮುಂದುವರೆಸಲು ಹಾಗೂ ಲೆಕ್ಕ ಶೀರ್ಷಿಕೆ “2230 - 01 - 102 - 0 - 01 - 015 - ಪೂರಕ ವೆಚ್ಚಗಳು ( ಯೋಜನೆ) ” ಇದರ 


೧೮೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


ಭಾಗ- ೧ 


% 


ವಿ 


ಅಡಿಯಲ್ಲಿ “ಮಹಿಳಾ ಹಕ್ಕು ತರಬೇತಿ ಮತ್ತು ಸುರಕ್ಷತಾ ಉಸ್ತುವಾರಿ ಕೇಂದ್ರ ” ಈ ಯೋಜನೆಯನ್ನು 2012 - 13ನೇ ಸಾಲಿಗೆ ಮುಂದುವರೆಸಲು ಜೊತೆಗೆ 
ವಿಶೇಷ ಘಟಕ ಯೋಜನೆ ಮತ್ತು ಗಿರಿಜನ ಉಪ ಯೋಜನೆಗಳನ್ನು ಸಹ ಅನುಷ್ಠಾನಗೊಳಿಸಲು ಅನುಕೂಲವಾಗುವಂತೆ ಆದೇಶ ಹೊರಡಿಸಲು ಸಭೆಯು 
ತೀರ್ಮಾನಿಸಿತು. ಆ ಪ್ರಕಾರ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. ಈ ಯೋಜನೆಗಳಿಗೆ 2012 -13ನೇ ಸಾಲಿನ ಆಯವ್ಯಯದಲ್ಲಿ ಒಟ್ಟು 
ರೂ . 110 ಲಕ್ಷಗಳ ಅನುದಾನವನ್ನು ಒದಗಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಕಾಣ 24 ಕಾಬಾಸೇ 2012 , ಬೆಂಗಳೂರು, ದಿನಾಂಕ : 21 - 04 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಹಾಗೂ ದಿನಾಂಕ : 12 - 04 - 2012 ರಂದು ನಡೆದ ಸಭೆಯ ನಡವಳಿಯಂತೆ ಕಾರ್ಖಾನೆಗಳು, 
ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಗೆ ಸಂಬಂಧಿಸಿದಂತೆ 2012 -13ನೇ ಸಾಲಿನಲ್ಲಿ ಮುಂದುವರೆದ ಯೋಜನಾ 
ಕಾರ್ಯಕ್ರಮಗಳು ಈ ಕೆಳಗಿನಂತಿವೆ : 
1. 2012 - 13ನೇ ಸಾಲಿನಲ್ಲಿ ಮುಂದುವರೆದ ಯೋಜನಾ ಕಾರ್ಯಕ್ರಮವಾದ “ ವರ್ಕಿಂಗ್ ಕಂಡಿಷನ್ಸ್ ಅಂಡ್ ಸೇಪ್ಟಿ- ಇನ್ಸ್ಪೆಕ್ಟರ್ ಆಫ್ 

ಫ್ಯಾಕ್ಟರೀಸ್ ” ಈ ಯೋಜನೆ ಅಡಿಯಿರುವ ಹುದ್ದೆಗಳನ್ನು 2012 -13ನೇ ಸಾಲಿನಲ್ಲಿ ಮುಂದುವರೆಸುವುದು. 
2. 2007 - 08ನೇ ಸಾಲಿನಲ್ಲಿ ಆರಂಭಿಸಿ 2011 - 12ನೇ ಸಾಲಿನಲ್ಲಿ ಮುಂದುವರೆಸಲಾಗಿದೆ. “ಮಹಿಳಾ ಹಕ್ಕು ತರಬೇತಿ ಮತ್ತು ಸುರಕ್ಷತಾ ಉಸ್ತುವಾರಿ 

ಕೇಂದ್ರ” ಈ ಯೋಜನೆಯನ್ನು 2012 - 13ನೇ ಸಾಲಿನಲಿಯೂ ಮುಂದುವರೆಸುವುದು . 
ವಿಶೇಷ ಘಟಕ ಯೋಜನೆ ಮತ್ತು ಗಿರಿಜನ ಉಪ ಯೋಜನೆಗಳನ್ನು ಸಹ ರೂಪಿಸಿಕೊಂಡು ಕಾರ್ಖಾನೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ವರ್ಗೀಕರಣಗೊಂಡ ಕಾರ್ಮಿಕರಿಗೆ ಅವರಿಗಿರುವ ಹಕ್ಕು , ಕಾನೂನು, ಕಲ್ಯಾಣ ಮತ್ತು ಇತರೆ 
ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು 2012 - 13ನೇ ಸಾಲಿನಲ್ಲಿಯೂ ಮುಂದುವರೆಸುವುದು. 

ಈ ಮೇಲಿನ ಮೂರು ಯೋಜನಾ ಕಾರ್ಯಕ್ರಮಗಳನ್ನು ಈ ಆದೇಶಕ್ಕೆ ಲಗತ್ತಿಸಿದ ಅನುಬಂಧದಲ್ಲಿ ಇರುವಂತೆ 2012 - 13ನೇ ಸಾಲಿಗೆ 
ಮುಂದುವರೆಸಲು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಮಂಜೂರಾತಿ ನೀಡಲಾಗಿದೆ : 

1. 2011 -12ನೇ ಸಾಲಿನಲ್ಲಿ ಮುಂದುವರೆದ ಯೋಜನಾ ಕಾರ್ಯಕ್ರಮಗಳನ್ನು ಮಾತ್ರ 2012 - 13ನೇ ಸಾಲಿನಲ್ಲಿ ಮುಂದುವರೆಸಬೇಕು. 
2. 2011 -12ನೇ ಸಾಲಿನಲ್ಲಿ ಮುಂದುವರೆದ ಯೋಜನಾ ಹುದ್ದೆಗಳು ರದ್ದಾಗಿದ್ದಲ್ಲಿ, ಅಂತಹವುಗಳನ್ನು 2012 - 13ನೇ ಸಾಲಿನಲ್ಲಿ 

ಮುಂದುವರೆದ ಯೋಜನಾ ಕಾರ್ಯಕ್ರಮಗಳಿಂದ ತೆಗೆದು ಹಾಕುವುದು ಹಾಗೂ 2011 -12ನೇ ಸಾಲಿನಲ್ಲಿ ಯೋಜನಾ 
ಕಾರ್ಯಕ್ರಮಗಳನ್ನು ಕೈಬಿಟ್ಟಿದ್ದರೆ ಅಂತಹ ಕಾರ್ಯಕ್ರಮಗಳನ್ನು 2012 - 13ನೇ ಸಾಲಿನಲ್ಲಿ ಯೋಜನೆಯಡಿಯಲ್ಲಿ ಮುಂದುವರೆದ 
ಕಾರ್ಯಕ್ರಮಗಳ ಪಟ್ಟಿಯಿಂದ ತೆಗೆದುಹಾಕಬೇಕು. 
ಮುಂದುವರೆದ ಯೋಜನಾ ಕಾರ್ಯಕ್ರಮಗಳಲ್ಲಿ ಯಾವುದೇ ಹೊಸ ಘಟಕಗಳ ಪ್ರಸ್ತಾವನೆಗಳು , ವಾಹನ ಖರೀದಿ ಪ್ರಸ್ತಾವನೆಗಳು 

ಇದ್ದಲ್ಲಿ ಅವುಗಳಿಗೆ ಪ್ರತ್ಯೇಕವಾದ ಪ್ರಸ್ತಾವನೆಗಳನ್ನು ಸಲ್ಲಿಸಿ, ನಿಯಮಾನುಸಾರ ಮಂಜೂರಾತಿ ಪಡೆಯಬೇಕು. 
4. ಆರ್ಥಿಕ ಇಲಾಖೆಯು ಕಾಲಕಾಲಕ್ಕೆ ಹೊರಡಿಸುವ ಆರ್ಥಿಕ ಮಿತವ್ಯಯ ಆದೇಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 96, ದಿನಾಂಕ : 10 - 07 - 1996ರನ್ವಯ ಇಲಾಖಾ 
ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಲಾಗಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಶಿವರಾಮಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ. 


8(d 


ಅನುಬಂಧ 
ಕಾರ್ಖಾನೆಗಳು, ಬಾಯ್ದರುಗಳು , ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಗೆ ಸಂಬಂಧಿಸಿದಂತೆ 2012 - 13ನೇ ಸಾಲಿಗೆ ಯೋಜನಾ ಸ್ತ್ರೀಂನಡಿ 
ಮುಂದುವರೆಸಬೇಕಾದ ಹುದ್ದೆಗಳ ವಿವರ 

( ರೂ ಲಕ್ಷಗಳಲ್ಲಿ) 
ಸ್ತ್ರೀಂನ ಹೆಸರು ಮತ್ತು ಖರ್ಚನ್ನು | 2012 - 13ನೇ ಹುದ್ದೆಗಳ ಹುದ್ದೆಗಳ ವಿವರ ಮತ್ತು | ಹುದ್ದೆಗಳ | ಹುದ್ದೆಗಳ ಕೇಂದ್ರ 
- ಕಳೆಯಬೇಕಾದ ಲೆಕ್ಕಶೀರ್ಷಿಕೆ | ಸಾಲಿಗೆ ಮಂಜೂರಾತಿ 

ವೇತನ ಶ್ರೇಣಿ ಸಂಖ್ಯೆ | ಕಾರ್ಯಸ್ಥಾನ/ಕಛೇರಿ 
ಮಂಜೂರಾಗಿ ಆದೇಶ ಮತ್ತು 

ರುವ ಬಜೆಟ್ ದಿನಾಂಕ 
ಕಾರ್ಖಾನೆಗಳು, ಬಾಯ್ದರುಗಳು, 76. 76 

ಕಾಣ 106 ಕಾರ್ಖಾನೆಗಳ ಜಂಟಿ 

ಕಾರ್ಖಾನೆಗಳ 
ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಕಾಬಾಸೇ 1998, ದಿ ನಿರ್ದೆಶಕರು 

ಜಂಟಿ 
ಇಲಾಖೆ, ಯೋಜನಾ ಸ್ತ್ರೀಂಗಳು : 25 - 09 - 1998 ( 20025 - 28275) 

ನಿರ್ದೆಶಕರು - 2 , 
( ಲೆಕ್ಕ ಶೀರ್ಷಿ ಕೆ 2230 - 01 -102 ಮತ್ತು 

ಬೆಂಗಳೂರು 
0 - 01 ಪ್ಲಾನ್) “ ವರ್ಕಿಂಗ್ ಕಾಇ 23 ಕಾಬಾಸೇ ಕಾರ್ಖಾನೆಗಳ ಉಪ 

ಮಂಗಳೂರು 
ಕಂಡೀಷನ್ಸ್ ಅಂಡ್ ಸೇಫ್ಟಿ 

2010, ದಿ : 01 

ನಿರ್ದೆಶಕರು 
ಇನ್ಸ್‌ಪೆಕ್ಟರ್ ಆಫ್ ಫ್ಯಾಕ್ಟರೀಸ್ ” 

04 - 2010 | 

(18150 - 26925) 


a ) 


, { 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೫ , ೨೦೧೨ 


೧೮೯೧ 


ಬೆಳಗಾವಿ 


ದಾವಣಗೆರೆ 


ಮಂಗಳೂರು 


ಬೆಳಗಾವಿ 


ಬೆಂಗಳೂರು 


ಕಾರ್ಖಾನೆಗಳ ಉಪ 

ನಿರ್ದೆಶಕರು 
( 18150 - 26925) 
ಬಾಯ್ದರುಗಳ ಉಪ 

ನಿರ್ದೆಶಕರು 

( 18150 - 26925) 
ಕಾಇ 144 ಕಾರ್ಖಾನೆಗಳ ಹಿರಿಯ 
ಕಾಬಾಸೇ 97 (1), ಸಹಾಯಕ ನಿರ್ದೆಶಕರು 
ದಿ : 17 - 01 - 1998 (14050 - 25050) 

ಮತ್ತು ಕಾರ್ಖಾನೆಗಳ ಹಿರಿಯ 
ಕಾಣ 23 ಕಾಬಾಸೇ ಸಹಾಯಕ ನಿರ್ದೆಶಕರು 
2010 , 

(14050 - 25050) 
ದಿ : 01 - 04 

2010 
ಕಾಇ 201 ಬಾಯ್ದರುಗಳ ಸಹಾಯಕ | 1 
ಕಾಬಾಸೇ 98, ( 11) ನಿರ್ದೆಶಕರು 
ದಿ : 17 - 01 - 1998 ( ಬಿಟಿಟಿಇಸಿ ಸೆಲ್) 
ಮತ್ತು 

( 11400 - 21600) 
ಕಾಇ 23 ಕಾಬಾಸೇ 

2010, 
ದಿ : 01 - 04 

2010 
ಕಾಣ 201 ಕಾಬಾಸೇ ಪ್ರಥಮ ದರ್ಜೆ 
1995 , ದಿ : 26 - 12 ಸಹಾಯಕರು 
1995 

( 7275 - 13350 ) 
ಮತ್ತು ಕಾಣ 23 
ಕಾಬಾಸೇ 2010 , 
ದಿ : 01 - 04 - 2010 

ಪ್ರಥಮ ದರ್ಜೆ 
ಸಹಾಯಕರು 
( 7275 - 13350) 
ಶೀಘ್ರಲಿಪಿಗಾರರು | 2 

( 7275 - 13350) 
ಕಾಇ 174 ಕಾಬಾಸೇ ಬೆರಳಚ್ಚುಗಾರರು (5800 
1997, 

_ 10200) 
ದಿ : 17 - 01 - 1998 

ಮತ್ತು 
ಕಾಇ 23 ಕಾಬಾಸೇ 

2010 , 
ದಿ : 01 - 04 - 2010 

ಬೆರಳಚ್ಚುಗಾರರು (5800 

10200 ) 


ಬಾಯ್ದರುಗಳ 
ಹಿರಿಯ ಸಹಾಯಕ 
ನಿರ್ದೆಶಕರ ಕಛೇರಿ, 

ಮಂಗಳೂರು 


ಪ್ರಧಾನ ಕಛೇರಿ, 
ಬೆಂಗಳೂರು 


ಪ್ರಧಾನ ಕಛೇರಿ, 
ಬೆಂಗಳೂರು 
ಪ್ರಧಾನ ಕಛೇರಿ, 
ಬೆಂಗಳೂರು 


ಸೇವಕ ( 4800 - 7275 ) 


ಕಾರ್ಖಾನೆಗಳ 

ಸಹಾಯಕ 
ನಿರ್ದೆಶಕರ ಕಛೇರಿ, 
- ಗುಲ್ಬರ್ಗಾ 
ಬಾಯ್ದರುಗಳ 
ಹಿರಿಯ ಸಹಾಯಕ 
ನಿರ್ದೆಶಕರ ಕಛೇರಿ, 

ಮಂಗಳೂರು 
ಪ್ರಧಾನ ಕಛೇರಿ, 
ಬೆಂಗಳೂರು 


ವಾಹನ ಚಾಲಕರು 
( 5800 -10200) 


ಕಾಇ 144 ಕಾಬಾಸೇ 

97 , (0) 
ದಿ : 17 - 01 - 1998 

ಮತ್ತು 
ಕಾಣ 23 ಕಾಬಾಸೇ 

2010 , 
ದಿ : 01 - 04 - 2010 


ಮೊತ | 


76.76 


| 


19 


೧೮೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


ಭಾಗ - ೧ 


3 .08 


( ಲೆಕ್ಕ ಶೀರ್ಷಿಕೆ : 2230 - 01 
102 - 0 - 01 - 015 - ಪೂರಕ 
ವೆಚ್ಚಗಳು ( ಪ್ಲಾನ್) ಮಹಿಳಾ 
ಹಕ್ಕು ತರಬೇತಿ ಮತ್ತು ಸುರಕ್ಷತಾ 
ಉಸ್ತುವಾರಿ ಕೇಂದ್ರ) 


ಕಾಇ 21 ಕಾಬಾಸೇ 

2007, 
ದಿ : 20 - 09 

2007 


ಹುದ್ದೆಗಳು ಯಾವುದೂ ಇರುವುದಿಲ್ಲ , ಆದರೆ ಕಾರ್ಯಕ್ರಮ 

ಮುಂದುವರೆಸಲು ವಾಹನ ಇತ್ಯಾದಿ ಮೂಲಭೂತ 
ಸೌಲಭ್ಯಗಳನ್ನು ಒದಗಿಸಿ ತರಬೇತಿ ಕಾರ್ಯಕ್ರಮಗಳ ಹಾಗೂ 
ಇತರೆ ಪ್ರಾಸಂಗಿಕ ವೆಚ್ಚ ಭರಿಸಲು ಈ ಕೆಳಗಿನಂತೆ ಅನುದಾನ 

ಹಂಚಿಕೆ ಗುರುತಿಸಿಕೊಂಡಿದೆ. 


ಮತ್ತು 


ಕಾಇ 23 ಕಾಬಾಸೇ 

2010 , 
ದಿ : 01 - 04 

2010 


1. 8 


1 .28 


3 . 08 
23 . 35 


3 .08 
23.35 


ಮೊತ್ತ 
3 | ( ಲೆಕ್ಕ ಶೀರ್ಷಿ ಕೆ : 2230 - 01 

102 - 0 - 01 - 422 ವಿಶೇಷ ಘಟಕ 
ಯೋಜನೆ) 


ಹುದ್ದೆಗಳು 
ಯಾವುದೂ 
ಇರುವುದಿಲ್ಲ. 


1 ) 3 ಉಪ ನಿರ್ದೇಶಕರ 
ಮಟ್ಟ ನೋಡಲ್ 
ಅಧಿಕಾರಿಗಳಿಗೆ 
ವಾಹನಗಳನ್ನು ಬಾಡಿಗೆ 
ಆಧಾರದ ಮೇಲೆ 
ಒದಗಿಸುವ ವೆಚ್ಚ ಭರಿಸಲು 
2) 11 ತರಬೇತಿ 
ಕಾರ್ಯಕ್ರಮಗಳು ಮತ್ತು 1 
ವಿಶೇಷ ತರಬೇತಿ 
ಕಾರ್ಯಕ್ರಮಗಳಿಗಾಗಿ 
ತರಬೇತಿ ಸಾಮಗ್ರಿಗಳು , 
ಉಪಹಾರ , ಗೌರವಧನ, 
ಇತ್ಯಾದಿ ಪ್ರಾಸಂಗಿಕ ವೆಚ್ಚ 
ಭರಿಸಲು 

- ಒಟ್ಟು ವೆಚ್ಚ | 
ಹುದ್ದೆಗಳು ಯಾವುದೂ 
ಇರುವುದಿಲ್ಲ. ಆದರೆ 
ಕಾರ್ಯಕ್ರಮದಲ್ಲಿ ನೊಂದಾ 
ಯಿತ ಕಾರ್ಖಾನೆಗಳಲ್ಲಿ 
ದುಡಿಯುತ್ತಿರುವ ಪರಿಶಿಷ್ಟ 
ಜಾತಿಗೆ ಸೇರಿದ ಕಾರ್ಮಿಕ 
ರಿಗೆ ಹಕ್ಕು ಮತ್ತು ಕಾನೂ 
ನಿನ ಅರಿವು ಮೂಡಿಸಲು 
ಈ ಸಾಲಿನಲ್ಲಿ 93 ತರಬೇತಿ 
ಕಾರ್ಯಕ್ರಮಗಳನ್ನು ಹಮ್ಮಿ 
ಕೊಳ್ಳಲಾಗಿದ್ದು, ಈ ತರ 
ಬೇತಿ ಕಾರ್ಯಕ್ರಮಗಳಿಗಾಗಿ 
ಸಾಮಗ್ರಿಗಳನ್ನು ಖರೀದಿ 
ಸಲು, ಎಲ್‌ಸಿಡಿ ಪ್ರಾಜೆಕ್ಟ್ 
ಖರೀದಿಸಲು, ಉಪಹಾರ 
ಒದಗಿಸಲು, ಗೌರವಧನ 
ಪಾವತಿಸಲು, ಕೋರ್ಸ್ 
ಕೋ - ಆರ್ಡಿನೇಟರ್ , 
ಸಂಪನ್ಮೂಲ ವ್ಯಕ್ತಿಗಳ, 
ತರಬೇತಿ ಸಾಮಗ್ರಿಗಳ 
ಸಾಗಣಿಕೆಗೆ ವಾಹನಗಳನ್ನು 
ಬಾಡಿಗೆ ಆಧಾರದ ಮೇಲೆ 
ಒದಗಿಸಲು, ಅಗತ್ಯ 
ಕೈಪಿಡಿಗಳನ್ನು ಮುದ್ರಿಸಲು 
ಹಾಗೂ ಇತರೆ ಪ್ರಾಸಂಗಿಕ 
ವೆಚ್ಚ ಭರಿಸಲು 

ಒಟ್ಟು ವೆಚ್ಚ 
ಹುದ್ದೆಗಳು ಯಾವುದೂ 
ಇರುವುದಿಲ್ಲ. ಆದರೆ 
ಕಾರ್ಯಕ್ರಮದಲ್ಲಿ ನೊಂದಾ 
ಯಿತ ಕಾರ್ಖಾನೆಗಳಲ್ಲಿ 
ದುಡಿಯುತ್ತಿರುವ ಗಿರಿಜನ 


ಮೊತ್ತ | 


23.35 


23 .35 
6 . 81 


6 . 81 


( ಲೆಕ್ಕ ಶೀರ್ಷಿಕೆ : 2230 - 01 
102 - 0 - 01 - 423 ಗಿರಿಜನ ಉಪ 
ಯೋಜನೆ) 


ಹುದ್ದೆಗಳು 
ಯಾವುದೂ 
ಇರುವುದಿಲ್ಲ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೫ , ೨೦೧೨ 


೧೮೯೩ 


ಮತ್ತು 


ಸಲು, 


ಕಾರ್ಮಿಕರಿಗೆ ಹಕ್ಕು , 
ಕಾನೂನು 
ಸೌಲಭ್ಯಗಳ ಅರಿವು 
ಮೂಡಿಸಲು ಈ ಸಾಲಿನಲ್ಲಿ 
28 ತರಬೇತಿ ಕಾರ್ಯ 
ಕ್ರಮಗಳನ್ನು ಹಮ್ಮಿಕೊಳ್ಳ 
ಲಾಗಿದ್ದು , ಈ ತರಬೇತಿ 
ಕಾರ್ಯಕ್ರಮಗಳಿಗಾಗಿ 
ಸಾಮಗ್ರಿಗಳನ್ನು ಖರೀದಿ 

ಉಪಹಾರ 
ಒದಗಿಸಲು, ಗೌರವಧನ 
ಪಾವತಿಸಲು, ಕೋರ್ಸ್ 
ಕೋ - ಆರ್ಡಿನೇಟರ್, 
ಸಂಪನ್ಮೂಲ ವ್ಯಕ್ತಿಗಳ , 
ತರಬೇತಿ ಸಾಮಗ್ರಿಗಳ 
ಸಾಗಣಿಕೆಗೆ ವಾಹನಗಳನ್ನು 
ಬಾಡಿಗೆ ಆಧಾರದ ಮೇಲೆ 
ಒದಗಿಸಲು, ಅಗತ್ಯ 
ಕೈಪಿಡಿಗಳನ್ನು ಮುದ್ರಿಸಲು 
ಹಾಗೂ ಇತರೆ ಪ್ರಾಸಂಗಿಕ 
ವೆಚ್ಚ ಭರಿಸಲು 

ಒಟ್ಟು ವೆಚ್ಚ 
| ಯೋಜನೆಯ ಒಟ್ಟು ವೆಚ್ಚ | 


| 


ಮೊತ | 
ಒಟ್ಟು ಮೊತ್ತ | 


| 


6 . 81 
110 


| 
| 


6 . 81 
110 


ಬಿ . ಶಿವರಾಮಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ. 


ಪಿ . ಆರ್ . 1525 


ENERGY SECRETARIAT 


Sub: Notification of " Rural Electrification Plan " of Karnataka & State Government guarantee for the 10 % loan 

amount sanctioned by Government of India for implementation of Rajiv GandhiGrameena Vidyutikarana 

Yojana (RGGVY) in Electricity Supply companies in the State . . 
Read : 1. Energy Dept., U .O . Note No . En 52 EEB 2005 , dated 20 -06 -2005 

2, Finance Dept., U . O . Note No. FD 1188 Exp-1 /2005, dated 16 -07 -2005. 
3. D . O . Letter No. 44 /2/2007 -RE , dated 31 -10 -2011 of the Joint Secretary (RE ), MOP , GOI. 
4 . Finance Dept., Note No. FD 1854 Exp - 1 /2011, dated 03 -02 - 2012 


Preamble : 


1 . 


For electrification of rural areas in the country , government of India has launched many rural electrification programmes 
from time to time. Recognizing the need, the problems associated with rural electrification in India , GOI in April 2005, 
launched the new scheme Rajiv Gandhi Grameena Vidyutikarana Yojana (RGGVY ), for the attainment of goal of 
providing access to electricity to be available to all the households in five years and guidelines were issued by MoP . 
GOlvide letter No . 44/19/2004 -(D ) ( RE ) dated 18- 03- 2005 . 
The implementation of the scheme is through Rural Electrification Corporation Ltd ., (REC ) which has been designated 
as the Nodal agency. 
Under RGGVY , 90 % capital subsidy would be provided towards overall cost of the project and 10 % project cost as loan 
through REC . As per the terms and conditions of Ministry of Power (MOP ), GOI, the States are required to finalize their 
Rural Electrification Plan in consultation with MOP , GOI and notify the same within six months. 
District wise implementation of the projects under the RGGVY scheme has been taken up by the State utilities namely 
BESCOM , HESCOM , GESCOM , CESE ,MESCOM & also in Hukkeri Rural Electric Co -op ., Society Ltd ., (HRECSL). 
Ministry of Power, GOI through REC has approved 17 nos. of projects in X plan and 9 nos. of projects under XI plan 
covering 6 , 31,828 and 2,76 , 153 nos. of BPL households under X & XI plan respectively . The total cost of projects 
sanctioned under X plan is Rs. 569.75 crores & in XI plan is Rs. 401. 38 crores. 


OSTY 


DF : 37 ODZIE , TO Sombo , , 3 , 9009 


JOn - O 


7 . 


6 . As per the terms and conditions of REC , all ESCOMs have executed a tripartite agreement for release of funds and the 

Finance department has concurred to the tripartite agreement proposed vide FD U .O . note No . FD 1188 Exp -1/2005 , 
dated 16 -07- 2005. 
According to the MOU executed among REC, Govt. of Karnataka & ESCOMs, the Govt. of Karnataka undertakes to 
repay the loan component of such funds, interest accrued thereon and other charges to REC in the event of default on 
the part of Utility . 
RGGVY X plan has been completed & XI plan is under progress . The progress of electrification under RGGVY is as 
follows: 

(Amount in Rs. Crores ) 
X Plan -BPL Households 

XI Plan -BPL Households 
Name of the 

Achievement ( as on 
Company 

Target Achievement 

Target 

30 - 04- 2012) 
BESCOM 

1, 88 , 904 

1 ,82,296 
CESC 

1,42 ,670 1, 78 , 280 

52 , 781 

47 , 318 
HESCOM 

1, 71,652 1,52, 092 

82 , 087 

68 , 977 
GESCOM 

1 , 28 ,602 1, 18 ,653 

58 , 973 

34 ,855 
MESCOM 

68 , 238 

46 ,717 
HRECSL 

14 , 074 

2 ,212 
Total 

6 , 31,828 6 ,31, 321 

2, 76 , 153 

2, 00 ,079 


9 . The details of sanctioned amount, releases and expenditure incurred under RGGVY X & XI plan are as follows : 

( Amount in Rs. Crores ) 
x Plan 

XI Plan (as on 30 -04 - 2012 
Name of the 

Expenditure as 
Company Sanctioned Releases Expenditure Sanctioned Releases 

on 30 -04 - 2012 
BESCOM 

183. 77 163.09 

182 .49 
CESC 

122 . 50 101.65 135 . 88 

52.27 42 .80 

45 . 95 
HESCOM 

140 .51 108 . 38 147 . 74 113 .93 97 .84 

99 .49 
GESCOM 

122 . 97 

97 . 35 120 . 46 

61.89 47.41 

47 . 32 
MESCOM 

166 .07 72 . 08 

66 . 98 
HRECSL 

7 . 22 3 .85 

3 .42 
Total 

569.75 470 .47 586 . 57 

401. 38 263. 98 

263. 16 
10 . Notification of Rural Electrification (RE) plan is one of requirement under the terms and conditions specified by Mop . 

GOI to avail the assistance under RGGVY . The MOP , GOI in their DO letter No . 44 /2/2007- RE dated 31- 10 -2011 has 

approved the draft RE plan and intimated to notify early . 
11. As RGGVY scheme under X & XI plan has already been implemented across all ESCOMS of Karnataka and to fulfill 

one of the terms and conditions of the scheme of MOP . GOI, the " Rural Electification Plan of Karnataka" is to be 
notified . Under this scheme, the State Government is to provide guarantee for the loan amount of 10 % of sanctioned 

project cost. 
12 . The matter is examined and hence the following order. 

Government Order No. EN 71 VSC 2011, Bangalore , dated 01 -06 - 2012 
In view of the above and to derive the benefits of the RGGVY scheme to all ESCOMs. 
1. Rural Elecrification Plan of Karnataka , approved by MOP , GOI as enclosed in annexure is hereby notified . 
2 . The State GovernmentGuarantee is provided for the 10 % sanctioned loan amount of Rs . 97. 11 crores (Rupees Ninety 

seven crores eleven lakhs only ) sanctioned by Governmentof India for implementation of RGGVY scheme. 
The State Govt. Guarantee includes: 

> Rs. 56 .97 crores for implementation of RGGVY X Plan 

► Rs. 40. 14 crores for implementation of RGGVY XI Plan 
ESCOM wise amount guaranteed by State Government is as shown below : 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


೧೮೯೫ 


(Amount in Rs. Crores) 

RGGVY XI Plan 


RGGVY X Plan 

18.38 


Company 
Bangalore Electricity Supply Company ( BESCOM ) 
Mangalore Electricity Supply Company (MESCOM ) 
Chamundeshwari Electricity Supply Corp (CESC ) 
Hubli Electricity Supply Company (HESCOM ) 
Gulbarga Electricity Supply Company (GESCOM ) 
Hukkeri Rural Electric Co -op ., Society Ltd ., (HRECSL ) 


16. 61 
5 . 23 


12 . 24 
14 . 05 
12.30 


11 . 39 
6 .19 


0 .72 
_ 40.14 


Total | 


56. 97 


| 


This order is issued with the concurrence of Finance Department vide U .O . Note No. FD 1188 Exp -1/2005 , dated 
16 - 07 -2005 and note No . FD 1854 Exp -1 , 2011 , dated 03 -02 -2012. 

By Order and in the name of the Governor of Karnataka 

Kousalya 
Under Secretary to Government 

Energy Department 


ಇಂಧನ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯದ ಗ್ರಾಮೀಣ ವಿದ್ಯುದ್ದೀಕರಣ ಯೋಜನೆಯ ” ಪ್ರಕಟಣೆ ಹಾಗೂ ಆರ್. ಜಿ.ಜಿ . ವಿ. ವೈ . 

ಯೋಜನೆಯನ್ನು ರಾಜ್ಯದ ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಅನುಷ್ಠಾನಗೊಳಿಸಲು ಕೇಂದ್ರ ಸರ್ಕಾರದ 

ಅನುಮೋದಿತ ಶೇ . 10 ಸಾಲದ ಮೊತ್ತಕ್ಕೆ ರಾಜ್ಯ ಸರ್ಕಾರದ ಭರವಸೆ ನೀಡುವ ಬಗ್ಗೆ . 
ಓದಲಾಗಿದೆ: 1) ಇಂಧನ ಇಲಾಖೆಯ ಯು . ಓ . ಟಿಪ್ಪಣಿ ಸಂಖ್ಯೆ: EN 52 EEB 2005, ದಿನಾಂಕ 20 - 06 - 2005 

2 ) ಆರ್ಥಿಕ ಇಲಾಖೆಯ ಯು . ಓ . ಟಿಪ್ಪಣಿ ಸಂಖ್ಯೆ : FD 1188 Ex-1/ 2005, ದಿನಾಂಕ 16 - 07 - 2005. 
3 ) ಜಂಟಿ ನಿರ್ದೇಶಕರು ( RE ) ಇಂಧನ ಮಂತ್ರಾಲಯ, ಕೇಂದ್ರ ಸರ್ಕಾರ ರವರ ಅರೆ ಸರ್ಕಾರಿ ಪತ್ರ ಸಂಖ್ಯೆ : 

44 /2 /2007 - RE, ದಿನಾಂಕ 31- 10 - 2011. 

4) ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : FD 1854 Exp -1/ 2011 , ದಿನಾಂಕ 03 - 02 - 2012 
ಪ್ರಸ್ತಾವನೆ: 

ದೇಶದ ಗ್ರಾಮೀಣ ಪ್ರದೇಶಗಳ ವಿದ್ಯುದ್ದೀಕರಣಕ್ಕಾಗಿ, ಕೇಂದ್ರ ಸರ್ಕಾರವು ಕಾಲ ಕಾಲಕ್ಕೆ ವಿವಿಧ ಗ್ರಾಮೀಣ ವಿದ್ಯುದ್ದೀಕರಣ 
ಕಾರ್ಯಕ್ರಮಗಳನ್ನು ಆರಂಭಿಸಿದೆ. ದೇಶದಲ್ಲಿ ಗ್ರಾಮೀಣ ವಿದ್ಯುದ್ದೀಕರಣದ ಅವಶ್ಯಕತೆ ಹಾಗೂ ಸಂಬಂಧಿಸಿದ ತೊಡಕುಗಳನ್ನರಿತು, 
ಗ್ರಾಮೀಣ ಪ್ರದೇಶದ ಎಲ್ಲಾ ಮನೆಗಳಿಗೆ ಐದು ವರ್ಷದಲ್ಲಿ ವಿದ್ಯುತ್ ಸಂಪರ್ಕ ನೀಡುವ ಗುರಿಯನ್ನು ಸಾಧಿಸಲು ಕೇಂದ್ರ ಸರ್ಕಾರವು 
ಏಪ್ರಿಲ್ 2005ರಲ್ಲಿ ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುದ್ದೀಕರಣ ಯೋಜನೆಯನ್ನು ( ಆರ್. ಜಿ. ಜಿ. ವಿ . ವೈ .) ಪ್ರಾರಂಭಿಸಿದ್ದು, ಇಂಧನ 
ಮಂತ್ರಾಲಯ , ಕೇಂದ್ರ ಸರ್ಕಾರವು ಪತ್ರ ಸಂಖ್ಯೆ: 44 /19 /2004-(D)( RE) ದಿನಾಂಕ 18 - 03 - 2005 ರಲ್ಲಿ ಸಂಬಂಧಿಸಿದ 

ಮಾರ್ಗಸೂಚಿಯನ್ನು ಹೊರಡಿಸಿತು. 
2. ಈ ಯೋಜನೆಯ ಅನುಷ್ಠಾನವು ಗ್ರಾಮೀಣ ವಿದ್ಯುದ್ದೀಕರಣ ನಿಗಮ ನಿಯಮಿತ (REC) ಮೂಲಕ ಅನುಷ್ಠಾನಗೊಳಿಸಲಾಗುವುದು ಹಾಗೂ 

REC ಯನ್ನು Nodal Agency ಯಾಗಿ ನೇಮಿಸಲಾಗಿದೆ. 
ಆರ್. ಜಿ. ಜಿ . ವಿ. ವೈ . ಯೋಜನೆಯಡಿಯಲ್ಲಿ, ಒಟ್ಟು ಯೋಜನಾ ಮೊತ್ತ ಶೇ . 90 ರಷ್ಟು ಸಹಾಯಧನವಾಗಿ ಹಾಗೂ ಯೋಜನಾ ಮೊತ್ತದ 
ಶೇ . 10 ರಷ್ಟನ್ನು ಸಾಲದ ರೂಪದಲ್ಲಿ REC ಯವರ ಮೂಲಕ ನೀಡಲಾಗುತ್ತದೆ. ಇಂಧನ ಮಂತ್ರಾಲಯ, ಕೇಂದ್ರ ಸರ್ಕಾರ ಇವರ ಷರತ್ತು 
ಹಾಗೂ ನಿಬಂಧನೆಗಳ ಪ್ರಕಾರ, ರಾಜ್ಯವು ಗ್ರಾಮೀಣ ವಿದ್ಯುದ್ದೀಕರಣ ಯೋಜನೆಯನ್ನು ಇಂಧನ ಮಂತ್ರಾಲಯ , ಕೇಂದ್ರ ಸರ್ಕಾರದ 

ಸಮಾಲೋಚನೆಯೊಂದಿಗೆ ಅಂತಿಮಗೊಳಿಸಬೇಕಾಗಿದ್ದು ಹಾಗೂ ಅದನ್ನು ಆರು ತಿಂಗಳೊಳಗೆ ಪ್ರಕಟಿಸಬೇಕಿದೆ. 
4. ಆರ್. ಜಿ. ಜಿ.ವಿ.ವೈ . ಯೋಜನೆಯಡಿಯಲ್ಲಿ ಅನುಷ್ಠಾನಗೊಳಿಸಲು ಜಿಲ್ಲಾವಾರು ಯೋಜನೆಗಳನ್ನು ರಾಜ್ಯದ ವಿದ್ಯುತ್ ಸರಬರಾಜು 

ಕಂಪನಿಗಳಾದ ಬೆಸ್ಕಾಂ, ಹೆಸ್ಕಾಂ, ಜೆಸ್ಕಾಂ, ಸೆಸ್ಟ್ ಹಾಗೂ ಮೆಸ್ಕಾಂಗಳಲ್ಲಿ ಮತ್ತು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ 

ನಿಯಮಿತದಲ್ಲಿ ( ಹು . ಗ್ರಾ . ವಿ. ಸ. ಸ.ನಿ .) ತೆಗೆದುಕೊಂಡಿವೆ. 
5. ಇಂಧನ ಮಂತ್ರಾಲಯ , ಕೇಂದ್ರ ಸರ್ಕಾರವು REC ಯವರ ಮೂಲಕ 17 ಯೋಜನೆಗಳನ್ನು 10ನೇ ಪಂಚವಾರ್ಷಿಕ ಯೋಜನೆಯಡಿಯಲ್ಲಿ 

ಹಾಗೂ 9 ಯೋಜನೆಗಳನ್ನು 11ನೆ ಪಂಚವಾರ್ಷಿಕ ಯೋಜನೆಯಡಿಯಲ್ಲಿ ಅನುಮೋದನೆ ನೀಡಿದ್ದು 6,31,828 ಹಾಗೂ 2,76 ,153 
ಬಿ . ಪಿ. ಎಲ್. ಫಲಾನುಭವಿಗಳನ್ನು ಕ್ರಮವಾಗಿ 10ನೇ ಹಾಗೂ 11ನೇ ಯೋಜನೆಯಡಿಯಲ್ಲಿ ಒಳಗೊಂಡಿರುತ್ತವೆ . 10ನೇ 
ಯೋಜನೆಯಡಿಯಲ್ಲಿ ಒಟ್ಟು ಅನುಮೋದಿತ ಯೋಜನಾ ಮೊತ್ತವು ರೂ . 569. 75 ಕೋಟಿಗಳು ಹಾಗೂ 11ನೇ ಯೋಜನೆಯಡಿಯಲ್ಲಿ 
ರೂ . 401.38 ಕೋಟಿಗಳಾಗಿರುತ್ತವೆ. 


೧೮೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


ಭಾಗ- ೧ 


6. ಅನುದಾನ ಬಿಡುಗಡೆಗಾಗಿ ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳು REC ರವರೊಂದಿಗೆ ತ್ರಿಪಕ್ಷೀಯ ಒಪ್ಪಂದವನ್ನು ಮಾಡಿಕೊಂಡಿದ್ದು 

ಹಾಗೂ ಆಥಿಕ ಇಲಾಖೆಯು ಈ ತ್ರಿಪಕ್ಷೀಯ ಒಪ್ಪಂದಕ್ಕೆ ಅವರ U.0 ಟಿಪ್ಪಣಿ ಸಂಖ್ಯೆ FD 1188 Exp-1/2005, ದಿನಾಂಕ 

16 - 07 - 2005ರ ಮೂಲಕ ಸಹಮತಿ ನೀಡಿದೆ. 
7. ಆರ್. ಇ .ಸಿ . ಕರ್ನಾಟಕ ಸರ್ಕಾರ ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳ ನಡುವಿನ MoU ಪ್ರಕಾರ ವಿದ್ಯುತ್ ಸರಬರಾಜು ಕಂಪನಿಗಳು 

ತಪ್ಪಿತಸ್ಥರಾದ ಪಕ್ಷದಲ್ಲಿ, ಕರ್ನಾಟಕ ಸರ್ಕಾರವು ಆರ್. ಜಿ.ಜಿ . ವಿ. ವೈ . ಯೋಜನೆಯಡಿಯ ಸಾಲದ ಭಾಗವನ್ನು ಕೂಡಿಬರುವ ಬಡ್ಡಿ 

ಸಮೇತವಾಗಿ ಮತ್ತು ಇತರೆ ಹೊಣೆಯನ್ನು ಮರುಪಾವತಿಸುವುದಾಗಿರುತ್ತದೆ. 
8. ಆರ್‌. ಜಿ . ಜಿ.ವಿ . ವೈ . 10ನೇ ಯೋಜನೆಯು ಮುಕ್ತಾಯಗೊಂಡಿದ್ದು, 11ನೇ ಯೋಜನೆಯು ಪ್ರತಿಯಲ್ಲಿರುತ್ತದೆ. ಆರ್. ಜಿ. ಜಿ. ವಿ. ವೈ . 
ಯೋಜನೆಯಡಿಯಲ್ಲಿ ವಿದ್ಯುದ್ದೀಕರಣಗೊಳಿಸಿದ ಪ್ರಗತಿಯ ವಿವರಗಳು ಈ ಕೆಳಕಂಡಂತಿವೆ. 

( ರೂ . 

ಕೋಟಿಗಳಲ್ಲಿ) 

11ನೇ ಯೋಜನೆ - ಬಿಪಿಎಲ್ ಫಲಾನುಭವಿಗಳು (30 
10ನೇ ಯೋಜನೆ- ಬಿಪಿಎಲ್ ಫಲಾನುಭವಿಗಳು 
ಕಂಪನಿ 

04 - 2012ರ ಅಂತ್ಯಕ್ಕೆ) 
ಗುರಿ ಸಾಧನೆ 

ಸಾಧನೆ 
ಬೆಸ್ಕಾಂ 1 ,88 ,904 

1 ,82, 296 
1 ,42 .670 1. 78 ,280 52. 781 

47,318 
ಹೆಸ್ಕಾಂ 1 ,71 , 652 1 ,52 ,092 82, 087 

68,977 
ಜೆಸ್ಕಾಂ 1 , 28 602 1 .18. 653 58 . 973 

34 ,855 
ಮೆಸ್ಕಾಂ 

68,238 
ಹು . ಗ್ರಾ . ವಿ . ಸ. ಸ. ನಿ . 

14 . 074 

2 . 212 
ಒಟ್ಟು 6 , 31, 828 6 ,31 , 321 2 ,76,153 

2 ,00,079 


ಗುರಿ 


46, 717 


9. ಆರ್‌.ಜಿ. ಜಿ.ವಿ. ವೈ . 10ನೇ ಹಾಗೂ 11ನೇ ಯೋಜನೆಯಡಿಯಲ್ಲಿ ಅನುಮೋದಿತ ಮೊತ್ತ ಬಿಡುಗಡೆಯಾದ ಮೊತ್ತ ಹಾಗೂ ವೆಚ್ಚದ ವಿವರಗಳು 
ಈ ಕೆಳಕಂಡಂತಿವೆ: 

( ರೂ .ಕೋಟಿಗಳಲ್ಲಿ) 
10ನೇ ಯೋಜನೆ 

11ನೇ ಯೋಜನೆ ( 30 - 04 - 2012ರ ಅಂತ್ಯಕ್ಕೆ) 
ಕಂಪನಿ ಅನುಮೋದಿತ ಬಿಡುಗಡೆಯಾದ 

ಅನುಮೋದಿತ ಬಿಡುಗಡೆಯಾದ 

ವೆಚ್ಚ 
ಮೊತ್ತ ಮೊತ್ತ 

ಮೊತ್ತ 

ಮೊತ್ತ 
ಬೆಸ್ಕಾಂ 183 . 77 163. 09 

182.49 
122. 50 101 . 65 135 . 88 52 . 27 42 . 80 

45 .95 


ವೆಚ್ಚ 


ಹೆಸ್ಕಾಂ 


140. 51 


108.38 


147. 74 


113 .93 


97 . 84 


99.49 


122. 97 


97. 35 


120.46 


61. 89 


47 . 41 


47.32 


ಜೆಸ್ಕಾಂ 

ಮೆಸ್ಕಾಂ 
ಹು . ಗ್ರಾ . ವಿ. ಸ. ಸ. ನಿ 


166 . 07 


72 .08 


66. 98 


7 . 22 


3. 85 


3 .42 


ಒಟ್ಟು 


569.75 


470 .47 


586.57 


401 .38 


263 .98 


263.16 


10 . ಆರ್. ಜಿ . ಜಿ. ವಿ . ವೈ . ಯೋಜನೆಯಡಿಯಲ್ಲಿ ಅನುದಾನ ಪಡೆಯಲು ಕೇಂದ್ರ ಸರ್ಕಾರದ ಇಂಧನ ಮಂತ್ರಾಲಯವು ನಿಗಧಿಪಡಿಸಿರುವ ಷರತ್ತು 

ಮತ್ತು ನಿಬಂಧನೆಗಳ ಪ್ರಕಾರ “ ಗ್ರಾಮೀಣ ವಿದ್ಯುದ್ದೀಕರಣ ಯೋಜನೆಯ ” ಪ್ರಕಟಣೆಯು ಅಗತ್ಯವಿರುತ್ತದೆ. ಇಂಧನ ಮಂತ್ರಾಲಯ , ಕೇಂದ್ರ 
ಸರ್ಕಾರ ಇವರ ಅರೆ ಸರ್ಕಾರಿ ಪತ್ರ ಸಂಖ್ಯೆ 44/22007 - RE ದಿನಾಂಕ 31 -10 - 2011 ರಲ್ಲಿ ಕರಡು ಗ್ರಾಮೀಣ ವಿದ್ಯುದ್ದೀಕರಣ 

ಯೋಜನೆಯನ್ನು ಅನುಮೋದಿಸಿದ್ದು, ತ್ವರಿತವಾಗಿ ಪ್ರಕಟಿಸಲು ಸೂಚಿಸಿದೆ. 
11 , ಆರ್. ಜಿ . ಜಿ. ವಿ. ವೈ . ಯೋಜನೆಯನ್ನು 10ನೇ ಹಾಗೂ 11ನೇ ಯೋಜನೆಯಡಿಯಲ್ಲಿ ರಾಜ್ಯದ ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ 

ಅನುಷ್ಠಾನಗೊಳಿಸಲಾಗುತ್ತಿದ್ದು ಹಾಗೂ ಇಂಧನ ಮಂತ್ರಾಲಯ ಕೇಂದ್ರ ಸರ್ಕಾರದ ಷರತ್ತು ಹಾಗೂ ನಿಬಂಧನೆಗಳನ್ನು ಪೂರೈಸಲು, 
“ಕರ್ನಾಟಕ ರಾಜ್ಯದ ಗ್ರಾಮೀಣ ವಿದ್ಯುದ್ದೀಕರಣ ಯೋಜನೆಯನ್ನು ಪ್ರಕಟಿಸಬೇಕಾದೆ. ಈ ಯೋಜನೆಯ ಅನುಮೋದಿತ ಮೊತ್ತದಲ್ಲಿ ಶೇ . 

10 ರಷ್ಟು ಸಾಲದ ಮೊತ್ತಕ್ಕೆ ರಾಜ್ಯ ಸರ್ಕಾರವು ಗ್ಯಾರಂಟಿ ನೀಡಬೇಕಾಗಿರುತ್ತದೆ. 
12. ಈ ವಿಷಯವನ್ನು ಪರಿಶೀಲಿಸಿ, ಈ ಆದೇಶವನ್ನು ಹೊರಡಿಸಲಾಗಿದೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


೧೮೯೭ 


ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 71 ವಿಎಸ್‌ಸಿ 2011 , ಬೆಂಗಳೂರು, ದಿನಾಂಕ 01 - 06 - 2012 
ಮೇಲಿನ ಎಲ್ಲಾ ಅಂಶಗಳ ದೃಷ್ಟಿಯಿಂದ ಹಾಗೂ ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳು ಆರ್. ಜಿ. ಜಿ. ವಿ . ವೈ ಯೋಜನೆಯ ಲಾಭವನ್ನು 
ಪಡೆಯಲು. 

1. ಇಂಧನ ಮಂತ್ರಾಲಯ , ಭಾರತ ಸರ್ಕಾರವು ಅನುಮೋದಿಸಿರುವ ಅನುಬಂಧದಲ್ಲಿ ಲಗತ್ತಿಸಿರುವ “ ಗ್ರಾಮೀಣ ವಿದ್ಯುದ್ದೀಕರಣ 

ಯೋಜನೆಯನ್ನು ಪ್ರಕಟಿಲಾಗಿದೆ. 
2. ಆರ್. ಜಿ. ಜಿ. ವಿ. ವೈ . ಯೋಜನೆಯ ಅನುಷ್ಠಾನಕ್ಕಾಗಿ ಯೋಜನೆಯ ಶೇ .10 ರಷ್ಟು ಅನುಮೋದಿತ ಸಾಲದ ಮೊತ್ತ ರೂ . 97.11 ಕೋಟಿಗಳಿಗೆ 

( ತೊಂಬತ್ತೇಳು ಕೋಟಿ ಹನ್ನೊಂದು ಲಕ್ಷಗಳು ಮಾತ್ರ) ರಾಜ್ಯ ಸರ್ಕಾರದ ಭರವಸೆಯನ್ನು ನೀಡಲಾಗಿದೆ. ರಾಜ್ಯ ಸರ್ಕಾರದ ಭರವಸೆಯ 
ಈ ಕೆಳಗಿನವುಗಳನ್ನು ಒಳಗೊಂಡಿರುತ್ತದೆ. 
> ಆರ್‌.ಜಿ.ಜಿ. ವೈ . 10ನೇ ಯೋಜನೆಯ ಅನುಷ್ಠಾನಕ್ಕಾಗಿ ರೂ . 56.97 ಕೋಟಿಗಳು 
> ಆರ್. ಜಿ. ಜಿ. ವೈ . 11ನೇ ಯೋಜನೆಯ ಅನುಷ್ಠಾನಕ್ಕಾಗಿ ರೂ . 40.14 ಕೋಟಿಗಳು 
ವಿದ್ಯುತ್ ಸರಬರಾಜು ಕಂಪನಿವಾರು ನೀಡಿರುವ ರಾಜ್ಯ ಸರ್ಕಾರದ ಭರವಸೆಯು ಈ ಕೆಳಗಿನಂತಿರುತ್ತದೆ . 

( ಮೊತ್ತ ರೂ . 

ಕೋಟಿಗಳಲ್ಲಿ) 

ಆರ್. ಜಿ. ಜಿ. ವಿ. ವೈ . ಆರ್. ಜಿ . ಜಿ. ವಿ . ವೈ . 11ನೇ 
ಕಂಪನಿ 

10ನೇ ಯೋಜನೆ | ಯೋಜನೆ 
ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ( ಬೆಸ್ಕಾಂ) 

18.38 
ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ( ಮೆಸ್ಕಾಂ) 

16. 61 
ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ನಿಯಮಿತ ( ಸೆ ) 

12. 24 

5 . 23 
ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ( ಹೆಸ್ಕಾಂ) 

14 . 05 

11 . 39 
ಗುಲಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ( ಜೆಸ್ಕಾಂ) 

12. 30 

6 .19 
ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ನಿಯಮಿತ 

0 .72 
ಒಟ್ಟು 56 . 97 

40 .14 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಯು . ಓ . ಟಿಪ್ಪಣಿ ಸಂಖ್ಯೆ: FD 1188 Exp-1/2005, ದಿನಾಂಕ 16- 07 -2005 ಮತ್ತು ಟಿಪ್ಪಣಿ ಸಂಖ್ಯೆ: 
FD 1854 Exp-I 2011 , ದಿನಾಂಕ 03 - 02 - 2012ರ ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೌಸಲ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ 
RURAL ELECTRIFICATION PLAN 


1 , 


Notification 
In compliance with Section 3.4 of the Central Government "Rural Electricity Policy " and under the provisions contained in 
section 4 and 5 of the Electricity Act , 2003, the Government of Karnataka hereby notifies the Rural electricity Plan for the state to 
achieve the national goal for providing access to electricity to all rural households as per the provision of section -2 of National 
Electricity Policy i.e., by 2009 . 

The Plan will come into force from the date of notification 
Introduction: 
1.1 The Electricity Act, 2003 has accorded renewed priority to rural electrification and provision of electricity services in 

order to provide access to electricity to all. Keeping this in view , the State has identified rural electrification as a 

major thrust area . 
1. 2 Status of Rural Electricity Services in Karnataka : 

Rural electrification is a vital program for socio -economic development of rural areas. The objective of rural electrification 
is to provide access to electricity to all rural households , which will improve standard of living of rural populace and will improve their 
productivity. 

The definition of an electrified village has been specified under the Ministry of Power s O .M . No. 42/ 1/2001- D (RE) dated 5th 
February 2004 as given below : 


neces 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೫ , ೨೦೧೨ 


200 - 0 


“ A village would be classified as electrified based on a Certificate issued by the Gram Panchayat, certifying that : 
a ) Basic infrastructure such as Distribution Transformer and distribution lines are provided in the inhabited locality as 

well as a minimum one dalit basti/harnlet where it exists ; and 
b ) Electricity is provided to public places like schools, Panchayat office , health centers , etc ., and 

c ) The numbers of households electrified are at least 10 % of the total number of households in the village. 

In accordance with the revised definition , mentioned above , the present status of rural electrification in Karnataka is as given 
in table 1 to 4 . 

Table - 1 : Status of Village Electrification 
Total number of inhabited villages as per 2001 census in the State 

27825 
Total number of villages electrified as on 31 - 3 - 2008 (as per new definition ) 

24793 
Totalnumber of un electrified inhabited villages as on 31- 3- 2008 

48 
Number of un electrified inhabited villages to be electrified through grid connectivity 

24 
Number of un electrified inhabited villages to be electrified through other solutions (non - grid ) 

24 
A list of un -electrified villages (Census 2001) with the identified source of electrification /proposed source of electrification is 
shown at Annex- 1. 

Table - 2 : Status of Electrification of Rural Household 
| Total number of rural households as per 2001 census 

7381787 
Total number of rural households electrified as per 2001 census 

4904716 
Totalnumber of households electrified after 2001 and up to 31 - 3- 2008 

1301379 
Balance number of un electrified rural households as on 31- 3 - 2008 

1306631 


Table -2A : Status of Electrification of Rural BPL Household 
Total number of rural BPL households as on 31 - 3 - 2008 
Total number of rural BPL households electrified as on 31- 3 - 2008 
Balance number of un electrified rural BPL households as on 31- 3 -2008 


1551923 
949759 
415852 


Table - 3 : Status of Electrification of Rural Habitations ( above 100 populations) 
Total Number of hamlets 

13685 
Total Number of electrified hamlets as on 31 - 3 - 2008 

10302 
Total number of un electrified hamlets as on 31 - 3- 2008 

3371 
Table -4 : Status of Energisation of Pump sets/ Tube wells 
Ultimate GroundWater Potential in term of electric pump sets/tube wells in the State 
Number of pump sets /tube wells energized as on 31 - 3 - 2007 

1515878 
Target for energisation of pump sets/tube wells during XI Plan 

2 . Objectives 

The National Rural Electrification Policy mandates the State Governments to prepare and notify a Rural Electrification Plan . 
In accordance with the Rural Electrification Policy . 2006 , this Rural Electrification Plan aims at: 

I. Provision of access to electricity to all rural household by year 2009 
II. Quality and reliable power supply at reasonable rates 

III. Minimum lifeline consumption of one (1) unit per household per day as merit good by 2012 . 
3 . Approach to Rural Electrification : 

3.1 Grid connectivity will be the normal way of electrification of villages. The State will develop suitable electricity 
infrastructure at various levels i.e. state , district , block , village and hamlet level to provide access to electricity for all. All inhabited 
census villages and hamlets up to 100 population will be considered for providing rural infrastructure and for providing access to 
electricity , Distribution Transformer(s) of suitable capacity to cater the present demand with the expected growth for 5 years will be 
provided in each village/habitation . For the un -electrified villages, high voltage distribution system (HVDS) will be adopted to keep 
the technical and commercial loss to minimum . In the already electrified villages, the existing infrastructure will be augmented and 
strengthened from time to time to meet the growing demand . 

3 .2 For villages /habitations, where grid connectivity would not be feasible or not cost effective , off-grid solutions based on 
stand alone system will be taken up for supply of electricity so that every household gets access to electricity. Where neither 


2011 - 0 


TUDT837 ODRE, TOUJO, W8, 9 , 9009 


೧೮೯೯ 


standalone systems not grid connectivity is feasible and if only alternative is to use isolated lighting technologies like solar 
photovoltaic, these may be adopted . 

3. 3 Decentralized distributed generation facilities together with local distribution network may be based either on 
conventional or non -conventional methods of electricity generation whichever is more suitable and economical. Non -conventional 
sources of energy could be utilized even where grid connectivity exists provided it is found to be cost effective . 

3 .4 Electrification of un - electrified Below Poverty Line (BPL ) households would be financed with 100 % CAPITAL SUBSIDY AS 
PER NORMS OF Kutir Jyoti Programme in all rural habitations. Households above poverty line would be paying for their connections at 
prescribed connection charges and no subsidy would be available for this purpose. 

3. 5 The electricity connections to the agriculture pump sets will be provided on demand subject to underground water 
availability and on payment of connection charges as per the utility terms and conditions. The electricity connections to other 
productive loads in the rural areas will also be provided after required clearances from the concerned departments . 

3 .6 Activities beneficial to the rural community shall be undertaken as outlined in National Electrification Policy, MOP , GOI 
vide its resolution No . 44 /26 /05 -RE (Vol- VII) dated 23 -08 - 2006 . 

3.7 Rural Electrification Corporation Ltd ., (distribution utility /SEB ) will be the nodal agency for rural electrification in the State 
through conventional or non conventional resources . the District levelmonitoring committees as notified on 27 - 10 - 2009 shall 
monitor the progress on rural electrification in the State and achievement of the other objectives of the Plan . 

3 .8 The State will use the provisions of RGGVY scheme as far as possible for achieving the objectives of the plan . For the 
works not covered under RGGVY , the State will provide fund under the State budget or otherwise will take loans from financial 
institutions like REC , PFC and NABARD to meet the fund requirement. The fund requirements and provisions for various activities 
are shown in Table 9. 

3 .9 Assistance from public funds to village electrification projects would be one time dispensation . Special efforts would be 
made to develop load by promoting economic activities with active involvement of consumers so that not only adequate revenue is 
generated to cover the cost of power supplied . O & M expenses and loan servicing but also to ensure that the assets can be replaced 
in future without the requirement of any capital subsidy . The State and the distribution utility would facilitate coordination in policy 
and planning between electricity supply institutions and other sectors such as rural industries, food processing , cold chain and 
various economic services to promote such economic load development. Supply of electricity at specified voltage also at evening 
peak hours would be required to achieve this aim . 

3. 10 Deployment of franchisees for management of local distribution in rural areas in villages electrified under RGGVY in 
order to ensure revenue sustainability with improved services to consumers . 

3. 11 The Panchayati Raj institutions will have an important role of overseeing in advisory capacity , the delivery of service by 
the franchisees according to their identified responsibilities. The nodal agency will arrange suitable capacity building programmes for 
franchisees and prospective franchisees in consultation with REC . 

3 . 12 The state will ensure a minimum daily supply of 6 -8 hours of electricity in all the rural areas. 

3. 13 The State will make required provisions in the budget for fulfilling the subsidy requirement against supply of power to 
the subsidized consumers in the state . 

3. 14 The Gram Panchayat/village Council or equivalent shall issue the first Certificate at the time of the village becoming 
eligible for declaration as electrified . Subsequent to the village being declared as “ electrified ” the Gram Panchayat shall certify and 
confirm the electrified status of the village as on 31st March each year. If the Gram Panchayat unduly delays certification , the State 
Governmentmay get the status of electrification verified through another appropriate independent agency . 

3 . 15 In order to maximize benefits from the limited resources available , it is essential that energy efficiency is promoted as a 
mass campaign in the rural areas. Therefore, State will take steps for bringing awareness on electricity related issues including 
generation , distribution , energy conservation and energy efficiency and energy -water nexus among elected Panchayat 
representatives . 

3 . 16 The use CFL lamps will be encouraged for lighting purposes, which will reduce the lighting load , CFL lamps will be 
provided to each BPL households.Which will be provided electricity connections under RGGVY. The State would evolve programs 
for encouraging use of economically viable energy efficient farm equipment, especially irrigation pump sets . The energy 
Conservation Act 2001 has provided necessary legalframework for this. 

3.17 The use of information technology for supply of electricity in rural areas through both grid and off -grid measures would 
lead to efficiency and reduction in costs . Special efforts for widespread use of information technology would be made. 


0600 


DF : 37 ODZIE , TOS 2007 ,208, 8 , 9009 


JOn - O 


3.18 A suitable mass media communication program should be evolved at the earliest to encourage communities take up 
management of local electricity distribution . 

4 . Development of Infrastructure to meet the increased demand of Power: 

The direct and indirect increase in demand for electricity as a result of rural electrification and the growth in power demand 
will necessitate augmentation of Generation , Transmission and Sub -transmission infrastructure . At present the State is having 
energy shortage of 3491 MUS (6 .4 % ) and peak shortage of 600 MW (6 .8 % ). The present installed capacity of the State is 8694 .2 
MW and the share in Central projects is 1596 MW . The present growth rate of demand is 15 % . It is estimated that with 
implementation of the rural electrification and in accordance with the 17th Electric Power Survey , the total power requirement by 
2012 will be 8226 MW . The year wise details of estimated demand are given in Table : 5 . 

Table -5 : Growth in Demand (MW ) of Electricity as per 17th EPS 


Particulars 


07 - 08 


08 -09 


09- 10 


10 - 11 


11 - 12 


Total 


Estimated power demand 


7031 


7442 


7877 


8338 


8826 


39514 


Actual/Planned /Expected Capacity 


5715 


6548 


6897 


7815 


8226 


35201 


Gap in demand & supply 


1316 


894 


980 


523 


600 


4313 


4.2 The State has planned to increase the installed capacity to meet this increased demand through establishmentof 
following power plants in State sector and share from the Central Sector projects . Suitable provision has been kept in the State 


budget for this purpose. 


10 - 11 


11 - 12 


Total 


Table-6 : Establishment of New Power Projects for 

Meeting the Enhanced Demands during XI Plan 
Name of Power Plant 

Capacity 

07-08 08 - 09 | 09 - 10 
Nagajhari Power House, Unit-4 

MW 

15 | 
Bellary Thermal Power Station , Unit-1 MW 

500 . 00 
Varai Hydro Electric Project State - II, 

MW 

230 
Unit- 3 & 4 ( 2x115 MWV). 


15 


730.00 


MW 


6 .00 


6 .00 


Solar Photo Voltaic Plants at Kolar & 
Belgaum Dists ., (2x3 MW ) 
Raichur Thermal Power Station , Unit -8 


MW 


250 . 00 


RM & U of Naghjari Power House, Unit 


265 .00 


MW 


15 .00 


5 (from 135 MW to 150 MW ) 


Bellary Thermal Station Unit- 2 


MW 


500 . 00 


Solar Phto Voltaic Plants at Raichur 


MW 


3 . 00 


Dist. 


523 .00 


Solar Phto Voltaic at Shivanasamudram 


MW 


5.00 


RM & U of Naghjari Power House , Unit 
6 ( from 135 to 150 MW ) 


MW 


15.00 


NCE Projects (Wind Mini-hydel, Co 


MW 


313.75 


521.95 


229.2 


184.5 


1249 .40 


gen ), Biomass 


UPCL 


MW 


540 


540 


Kaiga Unit -IV 


MW 


60 


60 


Total 


MW 


328 .75 


1251.95 


235. 2 


1049 .5 


523 .00 


3388 .4 


280 - 0 


#10F837 Dodds , 2000 JOD ,W8, 8 , 9009 


0800 


4. 3 For transmission of the required power from generating stations to the load centres, provision for erection of following 


additional 400 kv, 220 kv, 132 kv , 33 kv transmission lines and substations has been made in next five years as shown below : 
Scheme Provision 07 -08 

08 -09 

09- 10 L 10 -11 11-12 
Amt. Amt. Amt. Amt. Amt. 

Amt. 
Particulars | Km / 

Ckm Ckm / 

Ckm / 

Ckm / Ckm / 
Ckm (Rs. 

(Rs. 

(Rs. 
MVA 

HVA MVA 

MVA MVA 

MVA 
Cr.) Cr.) Cr.) 

Cr.) 

Cr.) 
400 kV 

0 . 33 
Line 


(Rs. 


(Rs. 


(Rs. 
Cr.) 


220 kV 


108 .19 


291. 35 


69. 25 


329 .50 


Line 


110 kV 
Line 


505 . 9 


412 . 40 


262. 33 


131. 98 


72. 99 


66 kV 
Line 


496 . 00 


535 . 34 


179. 46 


227 .6 


28 .11 


2093 


1808 . 9 


1315 


1127 


1422 


400 kV 

S /S 
220 kV 


590 


3175 . 00 


610 


1195 .5 


S /S 


110 kV 

S /S 


870 


605 . 00 


310 


60 


40 


66 kv S / S 


1001. 5 


845 . 80 


155 .5 


447 . 3 


94 


55 .5 


Table 7 : Creation of Transmission Infrastrucutre 
4 .4 The growth in agriculture , commercial and domestic loads in the rural area will require strengthening of existing 
infrastructure and also for providing quality power supply to the rural areas This will require segregation of agriculture & rural 
feeders , conversion of LT network to HVDS, augmentation of transformers etc ., The State will avail the funding under various 
schemes such as APDRP & RGGVY of the Central Govt. for this purpose . For the activities , which cannotbe covered under Central 
Schemes , the State will fund the same through budgetary support or from loans from the financial institutions like REC , PFC , and 
NABARD etc ., The estimated requirements are shown at Table 8 . 

Table 8 : Creation of Sub -Transmission Infrastructure 
Particulars 

Cost F Y 08 FY 09 FY 10 FY 11 FY 12 
Rural Electricity Distribution backbone and Village 

Crores 84 . 27 42 .89 33 . 36 28 . 93 
Electricity Infrastructure under RGGVY ( As per DPRS 
submitted) 
Strengthening of existing rural infrastructure by State. Crores | 273. 25 160.14 66 . 57 71 . 9 

33 kV Lines & 33 kV substation 
- 11 kV lines 
- 11/ 0 . 4 kV substations 
5 . Management of Local Distribution in Rural Areas 

5 .1 Deployment of franchisees for management of local distribution in rural areas will be taken up in order to ensure 
revenue sustainability and improve services to the consumers . Franchisees for the management of rural distribution could be Non 
Governmental Organizations (NGOs ) users associations, cooperatives or individual entrepreneurs. 

5 .2 The State Government would also encourage the Panchayati Raj Institutions to take on responsibility of franchisee as 
and when such institutions have developed to the extent that they can undertake contractual obligations, raise resources from 
market and can discharge associated legal responsibilities . 

5 .3 A franchisee would be responsible for distribution of electricity within an identified contiguous area for a prescribed 
duration and for collecting revenues directly from the consumers. The franchisee arrangement could be for system beyond and 
including feeders from sub -station or from and including distribution transformers . 


5 .4 Where local distribution , including activities of grid extension and undertaking of capital expenditure programs, has 
been handed over to users association , co -operative society. Panchayat Institutions or non -Government organization , such persons 


0609 


BeF838 , , ce 93, 9Oo9 


JOn - O 


will have the universal service obligation for the area of their operation and the supply obligation of the licensee, if any, in that area , 
would be residual i.e. taking timely action to ensure supply in case franchisee fails to discharge their contractual obligations. 

5 . 5 Where the persons exempt under Section 13 build their own distribution systems, the supply obligation of the licensee 
of the area would continue . 

5 .6 There can be many variants of franchisee model. Initially , collection based franchisee may be taken up . However , 
subsequently , it will be converted into input based Franchisee . The arrangement would entail purchase of bulk power and routine 
operation and maintenance of distribution infrastructure . 

Table 9 : Establishment of Franchisees for distribution Management in Villages 

Villages proposed to 
Total Villages in 

Franchisees proposed to be established in Franchisees established in villages 
be covered under 
the State 

villages 

as on 31- 3-08 
RGGVY 
RGGVY 

Others RGGVY 

Others 
24215 24215 21282 

12255 
5 .7 A capacity building programme of franchisees, consumer associations and Panchayat institutions will be taken up in 
association with REC /Govt . of India 
Total Villages Estimated Number of No . of Franchisees established as on 

Number of Franchisees Trained 
in the State Franchisees 

31- 3 -08 
RGGVY Others RGGVY 

Others RGGVY 

Others 
24215 

12255 

2855 
6 . Bulk purchase of power and retail tariffs 

6 . 1 Persons exempt under Section 13 of the Actmay procure power from the existing licensee of the area or from any other 
source . Where such persons purchase power from the licensee of the area , they would be treated as a separate category by the 
Appropriate Commission for the determination of the Bulk Purchase Price (“ BPP ") to be paid by them to the licensees. In such cases 
the tariff for retail sale to the consumers in the area of such persons would be as determined for the licensee by the Appropriate 
Commission . 

6 .2 If not determined competitively , the BPP should be set on a normative basis based on representative consumer mix and 
will not vary on a case - to -case basis. The BPP set along with margins prescribed for the local distribution enterprise will be such that 
consumers tariff is maintained at the same level. This BPP would be fully factored into the submissions of the distribution utility to 
the State Electricity Regulatory Commissions for their revenue requirements . 

6 . 3 Where the said persons purchase power from a source other than the distribution licensee of the area , the procurement 
price would be mutually agreed between such persons and the suppliers. In such cases the retail tariff shall be determined in 
accordance with the guidelines laid down by the SERC with oversight of the District Committee . 

6 .4 Due to massive rural electrification in the State , there will be massive increase in domestic consumption. This will result 
in a dramatic change in the consumer mix of the utility , leading to an increase in tariff. State will evolve an affordable tariff structure 
for rural households in association with the regulator, particularly for BPL households, keeping in mind their present expenditure for 
domestic lighting. The gap , between the tariff so determined by the regulator and the ‘affordable tariff for BPL households will be 
bridged through appropriate provision in the State budget. 

6 .5 The Government shall be providing free electricity connections (40 Watt load to all the BPL families . Presently , the tariff 
for the BPL consumers is Rs. 4 .30 /unit to a maximum of 18 units per installation per month . The estimated subsidy for their 
consumption amounts to Rs. 11.97 crores/month . This is estimated to be Rs. 11.97 crores/month after providing free connections to 
around 12 Lakh BPL households. It is proposed to provide the enhanced amount of subsidy for BPL consumption through the 
budgetary support in addition to cross subsidization . 

7 . Stand Alone Systems for Rural Areas 

7. 1 For the purposes of the eighth proviso to section 14 of the Act, rural areas would mean all rural areas as 
defined /specified pursuant to the Seventy - Third Amendment to the Constitution of India (Article 243 of the Constitution of India ) 

7.2 Agency exempted under eighth proviso to Section 14 of the Act would have a choice to enter into an outsourcing 
arrangement for distribution of power, with the responsibility for generation and distribution of power continuing to be with such 


agency . 


20- 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


060a 


7. 3 Agency exempted under eighth proviso to Section 14 from licensing would be free from the licensing obligations and 
purview of the Appropriate Commissions in matters pertaining to determination of tariffs and universal supply obligations applicable 
to licensees . However, the provisions of the Act in so far as they pertain to technical standards, safety measures etc ., (e .g . Sections 
10 , 53 etc ,) shall continue to be applicable . 

7.4 The retail tariffs for electricity supply by agencies exempt under eight proviso to Section 14 would be set , based on 
mutual agreement between such agencies and the consumers . But the benefit of financial assistance subsidies by the government 
(Central or State ) or other agencies , if any, will be fully passed on to the consumers . The Appropriate Commission would lay down 
guidelines for this purpose for various types of projects (for different fuels , technology and size ) receiving subsidy as opposed to 
tariff determination on case -to case basis . The Appropriate Commission shall have right to intervene by scrutinizing tariff , if these 
guidelines are not implemented in any particular case . 

7 .5 The State will indentify the locations and source of energy for Decentralized Distributed Generation in collaboration with 
SREDA . 

7 .6 The State will put in place administrative mechanisms like single window clearance within easy access for giving 
necessary approvals and clearances in time bound manner to facilitate development of standalone systems/decentralized 
generation projects also to exploit the potential of local resources. 

7.7 Special enabling dispensation would be put in place for standalone systems of up to 1 MWV, which are based on cost 
effective proven technology and use locally available resource such as biomass. These projects would have automatic approval for. 

• land use change for area as per norms 
• Pollution clearance, if technology is proven to be within laid down norms and 
• Safety clearances on the basis of self certification conveyed to concerned authorities ( such certification making the 

developer fully liable for any breach of safety regulations) 
Necessary orders shall be issued with respect to relevant laws/rules. 

7 .8 Institutional arrangements for back - up services and technical support to systems based on non - conventional sources of 
energy will be created by the State Governments . Such services would be provided on costbasis so as to make the arrangements 
sustainable . 

8 . Fund Requirements and Investment Plan 
8 . 1 Year wise fund requirement and investment plan to meet the objectives of the RE Plan is shown below : 
Table 9 : Fund Requirement and Investment Plan 

(Rs. in Crore ) 
Sector 

FY 08 FY 09 FY 10 FY 11 FY 12 Total 
Generation 
Loan ( sources ) 

- L - 
Grant (sources ) 
Equity (Sources ) 
Sub -Total 


Transmission 


1492 . 56 


1512 .27 


1408 . 46 


1415 . 14 


1122 . 13 


6950 . 56 


0 


300 . 00 


1185 . 00 


300 .00 
1812.27 


285.00 
1693 . 46 


300 .00 
1715. 14 


1492 . 56 


1422 . 13 


8135 .56 


Loan ( sources) 
Grant (sources ) 
Equity (Sources ) 
Sub -Total 
Transmission 
ST& D in Rural Area 
Loan (sources) 
Grant ( sources ) 
Equity (Sources) 


9 .98 


37 . 3 
228 .6 


1.88 
31. 06 

0 


45 .00 


4 .51 
35 .05 

0 


51. 11 
107 .5 


104 .78 
447.22 

0 


0 


0 


Sub - Total 


265 . 9 


54.98 


32. 94 


39 .56 


158 .51 


551. 99 


Total Investment Plan 


Total Loan 


1529 . 86 


1522 . 25 


1410 . 34 


1419 .65 


1173. 24 


7055 . 34 


Total Grant 


228 .6 


45 .00 


31 . 06 


35 .05 


107. 5 


447 .21 


Total Equity 


0 


300 


285 


300 


300 


1185 


೧೯೦೪ 


FOOTE38 DOZAS, Todowod , * 3 , 9009 


20 - 0 


9.0 Monitoring of Rural Electrification 

9. 1 The distribution utility will have the basic responsibility towards achieving the targets of village electrification , providing 
access to electricity to all by 2012 and implementation of various activities as mentioned in this RE Plan . District Committees with 
members from district administration , elected representatives , Panchayat, Zilla Parishads, NGOs. Consumer associations , 
distribution utilities etc ., would coordinate and review the extension of electrification in the district , review the quality of power supply 
and consumer satisfaction and promote energy efficiency and conservation . The District Committee would also facilitate the Rural 
Electrification Projects , both through stand alone systems and grid extension and localmanagement projects , asmay be required . 

10 . Amendments to the Plan Based on the inputs and requirements , the Govenrment will review the progress and 
accordingly suitable amendments willbe made in the Plan , as and when required . 

Kousalya 
Under Secretary to Government 

Energy Department 

Annex -1 
List of Un -electrified /De- electrified Villages in the State of Karnataka 

(As on 31-03 -2008 ) 
CESC : 


District 


Block 


Vill 


Census 
Code 


Electrificatin 

Status 


Proposed 

source of 
Electrification 


If non- grid 
mention type 

identified 


Un-Electrified/De 

electrified 


Grid /Non -grid 


Mysore 


NII 


Nil 


Mandya 
Hassan 


Nil 


Ch . 


Nagara 


Kodagu 


Madikeri 


Hammiyala 


2728900 


Un electrified 


Grid 
Connectivity 

Grid 
Connectivity 


Somwarpet 


Un electrified 


1.Kumaranahalli 
2 .Kothanahalli 
1 . Arakeri Forest-1 
2. Arakeri Forest -2 
3. Arakeri Forest- 3 
4 .Devanachi Forest 
5 .Hathugatlu Forest 
6 .Nalkeri Forest 


2738700 
2738800 
2751400 
2751500 
2751600 
2751300 
2755700 
2754100 


Virajpet 


Un electrified 


Non Grid 
Connectivity 


Not yet 
identified 


HESCOM : 


Sl. No. 


District 


Name of 
Block 


Name of 
Village 


Census 
Code 


Electrification 

Status 


Proposed 

source of 
electrification 


If non -grid , 
mention 

type 
identified 

Proposed 
| under solar 


Joida 


Tulasageri 


702200 


Joida 


Chapali 


693200 


Uttar 
Kannada 


Non -Grid 
Un - electrified 

connectivity 
Electrified 

Grid 
under RGGVY | connectivity 

Electrified | Non -Grid 
through Solar connectivity 
Electrified 

Non -Grid 
through 

connectivity 
RGGVY 


Joida 


Ivoli 


692800 


Joida 


Diggi 


694800 


Proposed 
under 
Solar 


281 - 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


0603 


Joida 


Kalasai 


700400 


Electrified 
under RGGVY 


Grid 
connectivity 


Joida 


Devalli 


692300 


Electrified 
under RGGVY 


Grid 
connectivity 


Joida 


Karan - Joida 


697500 


Electrified 
under RGGVY 


Grid 
connectivity 


Grid 


Joida 


Badoli 


700100 


Electrified 
departmentally 


connectivity 


Joida 


Shivalli 


701900 


Yallapur 


Marhalli 


718700 


Yallapur 


Bankashalli 


723500 


Karwar 


Balemane 


689200 


Electrified 

Grid 
departmentally connectivity 
Electrified 

Grid 
under RGGVY connectivity 
Electrified 

Grid 
under RGGVY connectivity 
Electrified 

Grid 
under RGGVY connectivity 
Electrified 

Grid 
departmentally connectivity 
Un - Electrified 

Non -Grid 
(Reserve Forest 

connectivity 
area) 
Electrified 

Grid 
under RGGVY | connectivity 
Electrified 

Grid 
under RGGVY connectivity 


Karwar 


Goyer 


688300 


14 


Karwar 


Kamergaon 


688400 


Proposed 
under 
Solar 


15 


Karwar 


Lande 


688500 


16 


Karwar 


Hartuga 


689100 


Karwar 


Devakar 


689300 


Un - Electrified 
sub -merged 


Non -Grid 
connectivity 


Proposed 
under 
Solar 


Electrified 


Karwar 


Kaiga 


689400 


Grid 
connectivity 


departmentally 


Ankola 


Gule 


761600 


Un - Electrified 
(Un inhabited 


Non -Grid 
connectivity 


Proposed 
under 
Solar 


Ankola 


Berde 


761300 


Un -inhabited 


Uttar 
Kannada 


Ankola 


Nellur 
Kanchinabail 


761400 


Un - Electrified 
(Uninhabited 


Non -Grid 
connectivity 


Proposed 
under 
Solar 


22 


Ankola 


Kanchinabule 


762600 


Occupied by 

Seabird 


Ankola 


Varibena 


760300 


Un-Electrified 
(Un inhabited 


Non -Grid 
connectivity 


Proposed 
under 
Solar 


24 
25 
26 


Ankola 
Ankola 
Ankola 


Kendige 
Shirkli -Turali 

Malloni 
Shievguli 
Higgarani 
Kutebag 


761800 
761900 
762000 
762100 


Un - Electrified 


Non -Grid 
connectivity 


Proposed 
under 
Solar 


Ankola 


28 


Ankola 


761500 


೧೯೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


ಭಾಗ - ೧ 


29 


Ankola 


/ 


Lakkeguli 


30 


Holde 


31 


Kelil 


751700 
00771 
_00772 
00773 
00774 
00775 


32 


Khanapur 
Khanapur 
Khanapur 
Khanapur 
Khanapur | 


Belgaum 


Mendil 


Electrified 
through Solar 


Non -Grid 
connectivity 


33 


Degaon 
Talewadi 


34 


| 


Kousalya 
Under Secretary to Government 

Energy Department 


P . R . 1580 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬಿಜಾಪುರ ಜಿಲ್ಲೆ ಹಾಗೂ ತಾಲ್ಲೂಕಿನ ಮಖಣಾಪುರ ನೀರಾವರಿ ಕೆರೆ ಸುಧಾರಣೆ ಕಾಮಗಾರಿಯ ಟೆಂಡರ್ 

ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 108 ಮಸಾವಿ 2010 , ದಿನಾಂಕ 28 - 09 - 2011 

2) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ 

ಮುಇ೦ /ಸನೀ ( ಉ ) ವ/ ಬಿಜೆಪಿ/ ಪಿಬಿ - 9 / ಮಖಣಾಪೂರ ಸ. ನೀ .ಕೆರೆ ಸುಧಾರಣೆ/2012 - 13 / 2612 , ದಿನಾಂಕ 

05 - 05 - 2012 . 
ಪ್ರಸ್ತಾವನೆ: 

ಬಿಜಾಪುರ ಜಿಲ್ಲೆ ಹಾಗೂ ತಾಲ್ಲೂಕಿನ ಮಖಣಾಪುರ ನೀರಾವರಿ ಕೆರೆ ಸುಧಾರಣೆ ಕಾಮಗಾರಿಯು 13ನೇ ಹಣಕಾಸು ಆಯೋಗದ 
ಅನುದಾನದಡಿ ಕೆರೆಗಳ ಹಾಗೂ ಪಾರಂಪರಿಕ ಜಲಕಾಯಗಳ ಪುನರುಜ್ಜಿವನ ಯೋಜನೆಯಡಿ ಉಲ್ಲೇಖ (1) ರಲ್ಲಿ ನಮೂದಿಸಿರುವ ಸರ್ಕಾರದ 
ಆದೇಶದಲ್ಲಿ ಅನುಮೋದನೆಗೊಂಡಿರುವ ಕಾಮಗಾರಿಗಳ ಕ್ರಿಯಾ ಯೋಜನೆಯ ಪಟ್ಟಿಯಲ್ಲಿ ಸೇರಿರುತ್ತದೆ . ಈ ಕಾಮಗಾರಿಯ ರೂ . 125.00 ಲಕ್ಷಗಳ 
ಅಂದಾಜು ಪಟ್ಟಿಗೆ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರು ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ 
ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯವಗಳಲ್ಲಿ ಪ್ರಕಟಿಸಲಾಗಿದೆ. 
ರಾಜ್ಯ ಟೆಂಡರ್‌ ಬುಲೆಟಿನ್ 

25 - 02 - 2012 
| ಪ್ರಜಾವಾಣಿ ದಿನ ಪತ್ರಿಕೆ | 

25 - 02 - 2012 
ಇಂಡಿಯನ್ ಎಕ್ಸ್‌ಪ್ರೆಸ್ ದಿನ ಪತ್ರಿಕೆ 

25 - 02 - 2012 
ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ತಾಂತ್ರಿಕ ಬಿಡ್ ಅನ್ನು ತೆರೆದು ಪರಿಶೀಲಿಸಲಾಗಿ ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಇಬ್ಬರು ಗುತ್ತಿಗೆದಾರರು 
ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿರುತ್ತಾರೆ . ಇವರ ಆರ್ಥಿಕ ಬಿಡ್ ಅನ್ನು ದಿನಾಂಕ 26 - 03 - 2012 ರಂದು ತೆರೆದು ಪರಿಶೀಲಿಸಲಾಗಿರುತ್ತದೆ. 
ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 115,10 ,678 / 
ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 1,14 ,32,965 
ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ಪರಿಷ್ಕರಿಸಿದ ದರಗಳ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ನಮೂದಿಸಿರುವ ದರಗಳಂತೆ ದರಗಳ ಮೇಲಿನ ಮೇಲಿನ ಶೇಕಡಾವಾರು 
ಶ್ರೀ / ಮೆಸರ್ 

ಟೆಂಡರಿನ ಮೊತ್ತ ಶೇಕಡಾವಾರು ಹೆಚ್ಚಳ/ಕಡಿಮೆ ಹೆಚ್ಚಳ/ಕಡಿಮೆ 
ಎಸ್ . ಐ . ಡೋಣೂರ, ಒಂದನೇ ದರ್ಜೆ 

1, 20,27, 939 / 4.4937 ಹೆಚ್ಚು 

5.204 ಹೆಚ್ಚು 
ಗುತ್ತಿಗೆದಾರರು 
ಎಸ್.ಎಚ್. ಅಮಾಪುರ, ಒಂದನೇ ದರ್ಜೆ 

1 ,32 ,37, 815 15 .00 ಹೆಚ್ಚು 

15 .78 ಹೆಚ್ಚು 
| ಗುತ್ತಿಗೆದಾರರು 

ಮೇಲ್ಕಂಡಂತೆ ಶ್ರೀ ಎಸ್. ಐ. ಡೋಣೂರ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ . 5.204 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫, ೨೦೧೨ 


೧೯೦೭ 


ರಷ್ಟು ಹೆಚ್ಚಾಗಿದ್ದು , ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಈ ಟಂಡರ್‌ನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 1,14,32,965 /- ಗಳ 
ಮೇಲೆ ಶೇ . 5.20 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 1,20, 27, 479 /- ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 26 ಕೆಜಿದು ( ತಾಂತ್ರಿಕ) 2012 , ಬೆಂಗಳೂರು, ದಿನಾಂಕ 06 - 06 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಿಜಾಪುರ ಜಿಲ್ಲೆ ಹಾಗೂ ತಾಲ್ಲೂಕಿನ ಮಖಣಾಪುರ ನೀರಾವರಿ ಕೆರೆ ಸುಧಾರಣೆ 
ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ ರೂ . 1,14 ,32 ,965 / - ಗಳ ಮೇಲೆ ಶೇ . 
5.20 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 1,20,27,479 /- ಗಳಿಗೆ ( ರೂ . ಒಂದು ಕೋಟಿ ಇಪ್ಪತ್ತು ಲಕ್ಷ ಇಪ್ಪತ್ತೇಳು ಸಾವಿರದ ನಾನ್ನೂರ 
ಎಪ್ಪತ್ತೊಂಭತ್ತು ಮಾತ್ರ) ಗಳಿಗೆ ಶ್ರೀ ಎಸ್. ಐ. ಡೋಣೂರ, ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು 
ಸರ್ಕಾರವು ಅನುಮೋದನೆ ನೀಡಿದೆ . 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್ ಪಿ 2002 , ದಿನಾಂಕ 20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌ . 1617 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬಿಜಾಪುರ ಜಿಲ್ಲೆ ಇಂಡಿ ತಾಲ್ಲೂಕಿನ ಸಂಖ ಗ್ರಾಮದ ಕಲ್ಲಪ್ಪ ರಾಯಪ್ಪ ಅಲಗೂರ ಸರ್ವೆ ನಂ . 68 ಹಾಗೂ ಇತರರ 

ಜಮೀನುಗಳಿಗೆ ಏತ ನೀರಾವರಿ ಸೌಲಭ್ಯ ಒದಗಿಸುವ ಕಾಮಗಾರಿಯ ಟೆಂಡರ್ ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರ ರವರ ಪತ್ರದ ಕ್ರಮಾಂಕ: 

ಮುಇ೦/ ಸನೀ ( ಉ ) ವ/ಬಿಜೆಪಿ / ಪಿಬಿ - 9 /ಸಂಖ ( ಸರ್ವೆ ನಂ . 68) ಏನೀಯೋ /2012 -13 /2605, ದಿನಾಂಕ 05 - 05 - 2012. 
ಪ್ರಸ್ತಾವನೆ: 

ಬಿಜಾಪುರ ಜಿಲ್ಲೆ ಇಂಡಿ ತಾಲ್ಲೂಕಿನ ಸಂಖ ಗ್ರಾಮದ ಕಲ್ಲಪ್ಪ ರಾಯಪ್ಪ ಅಲಗೂರ ಸರ್ವೆ ನಂ . 68 ಹಾಗೂ ಇತರರ ಜಮೀನುಗಳಿಗೆ ಏತ 
ನೀರಾವರಿ ಸೌಲಭ್ಯ ಒದಗಿಸುವ ಕಾಮಗಾರಿಯು 2011 -12ನೇ ಸಾಲಿನ ವಿಶೇಷ ಘಟಕ ಯೋಜನೆಯಡಿ ಅನುಮೋದನೆಗೊಂಡಿರುತ್ತದೆ. ಈ 
ಕಾಮಗಾರಿಯ ಅಂದಾಜು ಪಟ್ಟಿಗೆ ಅಧೀಕ್ಷಕ ಇಂಜಿನಿಯರ್ ಸಣ್ಣ ನೀರಾವರಿ ವೃತ್ತ, ಬೆಳಗಾವಿರವರು ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ 
ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ -ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 


ಜಿಲ್ಲಾ ಟೆಂಡರ್ ಬುಲೆಟಿನ್ 

19 - 03 - 2012 
ಪ್ರಜಾವಾಣಿ ದಿನ ಪತ್ರಿಕೆ 

19 - 03 - 2012 
ಟೈಮ್ಸ್ ಆಫ್ ಇಂಡಿಯಾ ಆಂಗ್ಲ ದಿನ ಪತ್ರಿಕೆ 

18 - 03 - 2012 
ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರನ್ನು ತೆರೆದು ಪರಿಶೀಲಿಸಲಾಗಿ ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಮಾತ್ರ 
ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿರುತ್ತಾರೆ. ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ 

ರೂ . 20, 91,449 / 
ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು 

ಮಂಜೂರಾದ ಅಂದಾಜಿನ ದರಗಳ ಹಾಗೂ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ನಮೂದಿಸಿರುವ ದರಗಳಂತೆ ಟೆಂಡರಿನ ಪರಿಷ್ಕರಿಸಿದ ದರಗಳ ಮೇಲಿನ ಶೇಕಡಾವಾರು 
ಶ್ರೀ / ಮೆಸರ್ 
ಮೊತ್ತ 

ಹೆಚ್ಚಳ/ ಕಡಿಮೆ 
ಆರ್. ಹೆಚ್ . ಮಂಟೂರ, ಒಂದನೇ ದರ್ಜೆ 

23,40,663 / 

119159 ಹೆಚ್ಚು 
ಗುತ್ತಿಗೆದಾರರು 


೧೯೦೮ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜುಲೈ ೫ , ೨೦೧೨ 


ಭಾಗ - ೧ 


ಮೇಲ್ಕಂಡಂತೆ ಶ್ರೀ ಆರ್. ಹೆಚ್. ಮಂಟೂರ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ . 11.9159 
ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

* ಈ ಟಂಡರ್‌ನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 20,91,449/ - ಗಳ 
ಮೇಲೆ ಶೇ . 11.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 23 ,21,508/ - ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 44 ಏನೀಯೋ ( ತಾಂತ್ರಿಕ ) 2012, ಬೆಂಗಳೂರು, ದಿನಾಂಕ 06 - 06 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಿಜಾಪುರ ಜಿಲ್ಲೆ ಇಂಡಿ ತಾಲ್ಲೂಕಿನ ಸಂಖ ಗ್ರಾಮದ ಕಲ್ಲಪ್ಪ ರಾಯಪ್ಪ ಆಲಗೂರ 
ಸರ್ವೆ ನಂ . 68 ಹಾಗೂ ಇತರರ ಜಮೀನುಗಳಿಗೆ ಏತ ನೀರಾವರಿ ಸೌಲಭ್ಯ ಒದಗಿಸುವ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು 
ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ ರೂ . 20. 91.449/- ಗಳ ಮೇಲೆ ಶೇ . 11.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 23,21,508 / 
ಗಳಿಗೆ ( ರೂ . ಇಪ್ಪತ್ತೂರು ಲಕ್ಷ ಇಪ್ಪತ್ತೊಂದು ಸಾವಿರದ ಐದು ನೂರ ಎಂಟು ಮಾತ್ರ) ಗಳಿಗೆ ಶ್ರೀ ಆರ್. ಎಚ್. ಮಂಟೂರ, ಒಂದನೇ ದರ್ಜೆ 
ಗುತ್ತಿಗೆದಾರರು ರವರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ 20 - 01- 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 1618 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲ್ಲೂಕಿನ ಇಂಗಳಗೇರಿ ಗುಡ್ವಾಳ ಹತ್ತಿರ ನೀರಾವರಿ ಕೆರೆ ಸುಧಾರಣೆ ಕಾಮಗಾರಿಯ 

ಟೆಂಡರ್ ಅನುಮೋದಿಸುವ ಬಗ್ಗೆ . 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 108 ಮಸಾವಿ 2010 , ದಿನಾಂಕ 28 - 09 - 2011 

2) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ 
ಮುಇಂ/ ಸನೀ ( ಉ ) ವ/ ಬಿಜೆಪಿ / ಪಿಬಿ - 9/ ಇಂಗಳಗೇರಿ- ಗುಡ್ನಾಳ ಸ.ನೀ .ಕೆರೆ ಸುಧಾರಣೆ/2012 -13/2606, ದಿನಾಂಕ 

05 - 05 - 2012. 
ಪ್ರಸ್ತಾವನೆ : 

ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲ್ಲೂಕಿನ ಇಂಗಲಗೇರಿ ಗುಡ್ನಾಳ ಹತ್ತಿರ ನೀರಾವರಿ ಕೆರೆ ಸುಧಾರಣೆ ಕಾಮಗಾರಿಯು 13ನೇ ಹಣಕಾಸು 
ಆಯೋಗದ ಅನುದಾನದಡಿ ಕೆರೆಗಳ ಹಾಗೂ ಪಾರಂಪರಿಕ ಜಲಕಾಯಗಳ ಪುನರುಜೀವನ ಯೋಜನೆಯಡಿ ಉಲ್ಲೇಖ (1) ರಲ್ಲಿ ನಮೂದಿಸಿರುವ 
ಸರ್ಕಾರದ ಆದೇಶದಲ್ಲಿ ಅನುಮೋದನೆಗೊಂಡಿರುವ ಕಾಮಗಾರಿಗಳ ಕ್ರಿಯಾ ಯೋಜನೆಯ ಪಟ್ಟಿಯಲ್ಲಿ ಸೇರಿರುತ್ತದೆ. ಈ ಕಾಮಗಾರಿಯ ರೂ . 85.00 
ಲಕ್ಷಗಳ ಅಂದಾಜು ಪಟ್ಟಿಗೆ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರು ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ 
ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ 
ಜಿಲ್ಲಾ ಟೆಂಡರ್ ಬುಲೆಟಿನ್ 

30 - 01 - 2012 
ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆ 

31 - 01 - 2012 
ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ತಾಂತ್ರಿಕ ಬಿಡ್ ಅನ್ನು ತೆರೆದು ಪರಿಶೀಲಿಸಲಾಗಿ ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು 
ಮಾತ್ರ ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿರುತ್ತಾರೆ. ಇವರ ಆರ್ಥಿಕ ಬಿಡ್ ಅನ್ನು ದಿನಾಂಕ 26 - 03 - 2012ರಂದು ತೆರೆದು ಪರಿಶೀಲಿಸಲಾಗಿದ್ದು 
ವಿವರಗಳು ಕೆಳಕಂಡಂತಿವೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


೧೯೦೯ 


d91 


ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 77 ,20, 621/ 
ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 77,13,890 / 
ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ಪರಿಷ್ಕರಿಸಿದ ದರಗಳ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ನಮೂದಿಸಿರುವ ದರಗಳಂತೆ ದರಗಳ ಮೇಲಿನ ಮೇಲಿನ ಶೇಕಡಾವಾರು 
ಶ್ರೀ /ಮೆಸರ್ 

ಟೆಂಡರಿನ ಮೊತ್ತ ಶೇಕಡಾವಾರು ಹೆಚ್ಚಳ ಕಡಿಮೆ ಹೆಚ್ಚಳ /ಕಡಿಮೆ 
ಎಸ್. ಸಿ . ಬಿರಾದಾರ, ಒಂದನೇ ದರ್ಜೆ 

85 ,04 ,156 / 10.1486 ಹೆಚ್ಚು 

10 .2447 ಹೆಚ್ಚು 
| ಗುತ್ತಿಗೆದಾರರು 

ಮೇಲ್ಕಂಡಂತೆ ಶ್ರೀ ಎಸ್. ಸಿ. ಬಿರಾದಾರ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ . 10.2447 ರಷ್ಟು ಹೆಚ್ಚಾಗಿದ್ದು , 
ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು 
ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

* ಈ ಟೆಂಡರ್‌ನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 77 ,13,890/ - ಗಳ 
ಮೇಲೆ ಶೇ . 10. 00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 84 ,85,279 / - ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 27 ಕೆಜಿದು ( ತಾಂತ್ರಿಕ) 2012 , ಬೆಂಗಳೂರು, ದಿನಾಂಕ 06 -06 -2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲ್ಲೂಕಿನ ಇಂಗಳಗೇರಿ ಗುಡಾಳ ಹತ್ತಿರ ನೀರಾವರಿ 
ಕೆರೆ ಸುಧಾರಣೆ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ ರೂ . 77,13,890/ 
ಗಳ ಮೇಲೆ ಶೇ . 10.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 84,85,279 /- ಗಳಿಗೆ ( ರೂ . ಎಂಭತನಾಲು ಲಕ ಎಂಭತೆ ದು ಸಾವಿರದ ಇನ್ನೂರ 
ಎಪ್ಪತ್ತೊಂಭತ್ತು ಮಾತ್ರ) ಗಳಿಗೆ ಶ್ರೀ ಎಸ್. ಸಿ. ಬಿರಾದಾರ, ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು 
ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು 

ಈ ಆದೇಶವನ್ನು ಆರ್ಥಿಕ ಇಲಾಖೆ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್ ಪಿ 2002 , ದಿನಾಂಕ 20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್‌. 1619 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬಿಜಾಪುರ ಜಿಲ್ಲೆ ಇಂಡಿ ತಾಲ್ಲೂಕಿನ ಕೆರೂರ ಗ್ರಾಮದ ಶ್ರೀ ಯಲ್ಲಪ್ಪ ಅಣ್ಣಪ್ಪ ವಾಘಮೋರೆ ಹಾಗೂ ಇತರರ ಜಮೀನುಗಳಿಗೆ 

ಏತ ನೀರಾವರಿ ಯೋಜನೆ ಮೂಲಕ ನೀರಾವರಿ ಒದಗಿಸುವ ಕಾಮಗಾರಿಯ ಟೆಂಡರ್ ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರ ರವರ ಪತ್ರದ ಕ್ರಮಾಂಕ: 

ಮುಇಂ/ ಸನೀ ( ಉ ) ವ/ ಬಿಜೆಪಿ/ ಪಿಬಿ - 9/ಕೆರೂರ ( ವಾಘಮೋರೆ) ಏನೀಯೋ /2012 -13 /2609 , ದಿನಾಂಕ 05 -05 -2012 . 
ಪ್ರಸ್ತಾವನೆ : 

ಬಿಜಾಪುರ ಜಿಲ್ಲೆ ಇಂಡಿ ತಾಲ್ಲೂಕಿನ ಕೆರೂರ ಗ್ರಾಮದ ಶ್ರೀ ಯಲ್ಲಪ್ಪ ಅಣ್ಣಪ್ಪ ವಾಘಮೋರೆ ಹಾಗೂ ಇತರರ ಜಮೀನುಗಳಿಗೆ ಏತ ನೀರಾವರಿ 
ಯೋಜನೆ ಮೂಲಕ ನೀರಾವರಿ ಒದಗಿಸುವ ಕಾಮಗಾರಿಯು 2011- 12ನೇ ಸಾಲಿನ ವಿಶೇಷ ಘಟಕ ಯೋಜನೆಯಡಿ ಅನುಮೋದನೆಗೊಂಡಿರುತ್ತದೆ. ಈ 
ಕಾಮಗಾರಿಯ ಅಂದಾಜು ಪಟ್ಟಿಗೆ ಅಧೀಕ್ಷಕ ಇಂಜಿನಿಯರ್ ಸಣ್ಣ ನೀರಾವರಿ ವೃತ್ತ, ಬೆಳಗಾವಿರವರು ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ 
ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಜಿಲ್ಲಾ ಟೆಂಡರ್‌ ಬುಲೆಟಿನ್ 

19 - 03 - 2012 
| ಪ್ರಜಾವಾಣಿ ದಿನ ಪತ್ರಿಕೆ 

19 - 03 - 2012 
ಟೈಮ್ಸ್ ಆಫ್ ಇಂಡಿಯಾ ಆಂಗ್ಲ ದಿನ ಪತ್ರಿಕೆ 

18 - 03 - 2012 


೧೯೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


ಭಾಗ- ೧ 


ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರನ್ನು ತೆರೆದು ಪರಿಶೀಲಿಸಲಾಗಿ ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಮಾತ್ರ 
ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿರುತ್ತಾರೆ. ವಿವರಗಳು ಕೆಳಕಂಡಂತಿವೆ . 
ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ 

ರೂ . 43, 85 ,501/ 
ಟೆಂಡರಿಗೆ ಇಡಲಾದ ಮೊತ್ತ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು 

ಮಂಜೂರಾದ ಅಂದಾಜಿನ ದರಗಳ ಹಾಗೂ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ನಮೂದಿಸಿರುವ ದರಗಳಂತೆ ಟೆಂಡರಿನ ಪರಿಷ್ಕರಿಸಿದ ದರಗಳ ಮೇಲಿನ ಶೇಕಡಾವಾರು 
ಶ್ರೀ / ಮೆಸರ್ 
ಮೊತ್ತ 

ಹೆಚ್ಚಳ /ಕಡಿಮೆ 
ಎಚ್ . ಆರ್. ಚಿಂಚಲಿ, ಒಂದನೇ ದರ್ಜೆ 

53,32 ,410 / 

21.5918 ಹೆಚ್ಚು 
| ಗುತ್ತಿಗೆದಾರರು 

ಮೇಲ್ಕಂಡಂತೆ ಶ್ರೀ ಎಚ್. ಆರ್. ಚಿಂಚಲಿ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ . 21.5918 
ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಈ ಟೆಂಡರ್‌ನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 43,85 ,501/- ಗಳ 
ಮೇಲೆ ಶೇ . 14 .00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 49,99,471 / - ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 45 ಏನೀಯೋ ( ತಾಂತ್ರಿಕ) 2012 , ಬೆಂಗಳೂರು, ದಿನಾಂಕ 06 - 06 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಿಜಾಪುರ ಜಿಲ್ಲೆ ಇಂಡಿ ತಾಲ್ಲೂಕಿನ ಕೆರೂರ ಗ್ರಾಮದ ಶ್ರೀ ಯಲ್ಲಪ್ಪ ಅಣ್ಣಪ್ಪ 
ವಾಘಮೋರೆ ಹಾಗೂ ಇತರರ ಜಮೀನುಗಳಿಗೆ ಏತ ನೀರಾವರಿ ಯೋಜನೆ ಮೂಲಕ ನೀರಾವರಿ ಒದಗಿಸುವ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ 
ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ ರೂ . 43,85,501 /- ಗಳ ಮೇಲೆ ಶೇ . 14 .50 ರಷ್ಟು ಹೆಚ್ಚಿನ ದರದಲ್ಲಿ 
ಅಂದರೆ ರೂ . 49, 99,471 /- ಗಳಿಗೆ ( ರೂ . ನಲವತ್ತೊಂಭತ್ತು ಲಕ್ಷ ತೊಂಭತ್ತೊಂಭತ್ತು ಸಾವಿರದ ನಾಲ್ಕು ನೂರ ಎಪ್ಪತ್ತೊಂದು ಮಾತ್ರ) ಗಳಿಗೆ ಶ್ರೀ ಎಚ್. 
ಆರ್. ಚಿಂಚಲಿ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು 

ಈ ಆದೇಶವನ್ನು ಆರ್ಥಿಕ ಇಲಾಖೆ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ 20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 1620 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲ್ಲೂಕಿನ ಎಕ್ಸಾಂಬಾ ಗ್ರಾಮದ ( ಸರ್ವೆ ನಂ . 751,584 ,763), ಚಿಂಚಣಿ ಗ್ರಾಮದ (ಸರ್ವೆ ನಂ . 

-367,450), ಹಿರೇಕೋಡಿ ಗ್ರಾಮದ ( ಸರ್ವೆ ನಂ .-153/ ಬಿ ,153 /2,153 /2ಬಿ), ಕೋಥಳಿ, ನಾಗರಾಳ, ನವಲಿಹಾಳ , 
ನಾಯಿಂಗ್ಗಜ , ನೇಜ, ಶಿರಗಾಂವ, ರೂಪಿನಾಳ, ಕೆರೂರ, ವಡಗೋಲ, ಮಲಿಕವಾಡ ಹಾಗೂ ಸಮನೆವಾಡಿ ಗ್ರಾಮಗಳ ಹತ್ತಿರ 

ಗಂಗಾಕಲ್ಯಾಣ ನೀರಾವರಿ ಯೋಜನೆ ಒದಗಿಸುವ ಕಾಮಗಾರಿ ಪ್ಯಾಕೇಜ್ ಟೆಂಡರ್ ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರ ರವರ ಪತ್ರದ ಕ್ರಮಾಂಕ: 

ಮುಇ೦ / ಸನೀ ( ಉ ) ವಲಯ /ಬಿಜೆಪಿ / ಎಂ -1/2012 -13/2603, ದಿನಾಂಕ 05 - 05 - 2012 . 
ಪ್ರಸ್ತಾವನೆ: 

ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲ್ಲೂಕಿನ ಎಕ್ಕಾಂಬ ಗ್ರಾಮದ ( ಸರ್ವೆ ನಂ . 751 ,584 ,763), ಚಿಂಚಣಿ ಗ್ರಾಮದ ( ಸರ್ವೆ ನಂ . - 367,450), 
ಹಿರೇಕೋಡಿ ಗ್ರಾಮದ ( ಸರ್ವೆ ನಂ .- 153/ ಬಿ,153 /2,153 /2ಬಿ), ಕೋಥಳಿ, ನಾಗರಾಳ, ನವಲಿಹಾಳ, ನಾಯಿಂಗ್ಲಜ, ನೇಜ, ಶಿರಗಾಂವ, ರೂಪಿನಾಳ, 
ಕೆರೂರ, ವಡಗೋಲ, ಮಲಿಕವಾಡ ಹಾಗೂ ಸಮನೆವಾಡಿ ಗ್ರಾಮಗಳ ಹತ್ತಿರ ಗಂಗಾಕಲ್ಯಾಣ ನೀರಾವರಿ ಯೋಜನೆ ಒದಗಿಸುವ 19 ಕಾಮಗಾರಿಗಳ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೫ , ೨೦೧೨ 


೧೯೧೧ 


ಒಟ್ಟು ರೂ . 28.50 ಲಕ್ಷಗಳ ಅಂದಾಜು ಪಟ್ಟಿಗಳಿಗೆ ಕಾರ್ಯಪಾಲಕ ಇಂಜಿನಿಯರ್ ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ ಇವರ ಮಂಜೂರಾತಿ ಸಂಖ್ಯೆ 
128 ರಿಂದ 146 /11 - 2012ರಲ್ಲಿ ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಪ್ಯಾಕೇಜ್ ಆಧಾರದ ಮೇಲೆ ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್ ಪ್ರಕಟಣೆಯನ್ನು ಕೆಳಕಂಡ 
ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಜಿಲ್ಲಾ ಟೆಂಡರ್‌ ಬುಲೆಟಿನ್ 

12 - 03 - 2012 
ನಾಡೋಜಕನ್ನಡ ದಿನ ಪತ್ರಿಕೆ 

10 - 03 - 2012 
ಇ -ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರ್‌ರನ್ನು ತೆರೆದು ಪರಿಶೀಲಿಸಲಾಗಿ ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಮಾತ್ರ 
ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿರುತ್ತಾರೆ. ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ 

ರೂ . 16,13 ,811 / 
ಟೆಂಡರಿಗೆ ಇಡಲಾದ ಮೊತ್ತ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು 

ಮಂಜೂರಾದ ಅಂದಾಜಿನ ದರಗಳ ಹಾಗೂ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ನಮೂದಿಸಿರುವ ದರಗಳಂತೆ ಟೆಂಡರಿನ ಪರಿಷ್ಕರಿಸಿದ ದರಗಳ ಮೇಲಿನ ಶೇಕಡಾವಾರು 
ಶ್ರೀ / ಮೆಸರ್ 
ಮೊತ್ತ 

ಹೆಚ್ಚಳ/ಕಡಿಮೆ 
ಎಂ . ಎಂ . ಮುಂಡೆವಾಡಗಿ, ಒಂದನೇ 

18 ,47,814 / 

14.50 ಹೆಚ್ಚು 
ದರ್ಜೆ ಗುತ್ತಿಗೆದಾರರು 

ಮೇಲ್ಕಂಡಂತೆ ಶ್ರೀ ಎಂ . ಎಂ . ಮುಂಡೆವಾಡಗಿ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ . 14.50 
ರಷ್ಟು ಹೆಚ್ಚಾಗಿದ್ದು , ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಈ ಟೆಂಡರ್‌ನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 16 ,13, 811/- ಗಳ 
ಮೇಲೆ ಶೇ . 13.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 18,23,606/- ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 43 ಏನೀಯೋ ( ತಾಂತ್ರಿಕ) 2012, ಬೆಂಗಳೂರು, ದಿನಾಂಕ 06 - 06 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲ್ಲೂಕಿನ ಎಕ್ಸಾಂಬ ಗ್ರಾಮದ (ಸರ್ವೆ ನಂ . 
751,584, 763 ), ಚಿಂಚಣಿ ಗ್ರಾಮದ ( ಸರ್ವೆ ನಂ . -367,450), ಹಿರೇಕೋಡಿ ಗ್ರಾಮದ ( ಸರ್ವೆ ನಂ .- 153/ ಬಿ ,153/2,153 /2ಬಿ), ಕೋಥಳಿ, ನಾಗರಾಳ , 
ನವಲಿಹಾಳ, ನಾಯಿಂಗ್ಲಜ , ನೇಜ, ಶಿರಗಾಂವ, ರೂಪಿನಾಳ, ಕೆರೂರ, ವಡಗೋಲ, ಮಲಿಕವಾಡ ಹಾಗೂ ಸಮನೆವಾಡಿ ಗ್ರಾಮಗಳ ಹತ್ತಿರ ಗಂಗಾಕಲ್ಯಾಣ 
ನೀರಾವರಿ ಯೋಜನೆ ಒದಗಿಸುವ ಕಾಮಗಾರಿ ಪ್ಯಾಕೇಜನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ 
ಮೊತ್ತ ರೂ . 16,13,811 /- ಗಳ ಮೇಲೆ ಶೇ . 13.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 18, 23 ,606 /- ಗಳಿಗೆ ( ರೂ . ಹದಿನೆಂಟು ಲಕ್ಷ ಇಪ್ಪತ್ತೂರು 
ಸಾವಿರದ ಆರು ನೂರ ಆರು ಮಾತ್ರ) ಗಳಿಗೆ ಶ್ರೀ ಎಂ . ಎಂ . ಮುಂಡೆವಾಡಗಿ, ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ ಕೆಳಕಂಡ ಷರತ್ತುಗಳಿಗೆ 
ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು 
ಈ ಆದೇಶವನ್ನು ಆರ್ಥಿಕ ಇಲಾಖೆ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ 20 - 01 - 2003ರಲ್ಲಿ ಇಲಾಖಾ 


ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 1621 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


೧೯೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


ಭಾಗ- ೧ 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲ್ಲೂಕು, ಭೀಮಾ ಜಲಾಶಯದ ಅಭಿವೃದ್ಧಿ ಕಾಮಗಾರಿ ಟೆಂಡರ್ ಅನುಮೋದನೆ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 108 ಮಹಾವಿ 2010, ದಿನಾಂಕ 28 - 09 - 2011 

2) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ: 

ಮುಸದ/ ತಾಂಸ. ಸ.7 / ಮಂಡ್ಯ ಜಿ /ಭೀಮಾ ಜಲಾಶಯ / ಟೆಂಡರ್ /2012 - 13 /1884 , ದಿನಾಂಕ 18 - 05 - 2012 . 


ಪ್ರಸ್ತಾವನೆ: 


ಮೇಲೆ (1)ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ 13ನೇ ಹಣಕಾಸು ಆಯೋಗದ ಅನುದಾನದಡಿ ಮಂಡ್ಯ ಜಿಲ್ಲೆ, ಮಳವಳ್ಳಿ ತಾಲ್ಲೂಕು, 
ಭೀಮಾ ಜಲಾಶಯದ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೊಳ್ಳಲು ಅನುಮೋದನೆ ನೀಡಲಾಗಿದ್ದು , ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ 
ವಲಯ ಬೆಂಗಳೂರು ಇವರು ರೂ . 121.00 ಲಕ್ಷಗಳ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಮೈಸೂರು ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 

ಮೂಲ ಪ್ರಕಟಣೆ 

ಮುಂದೂಡಿಕೆ ಪ್ರಕಟಣೆ - 03 | 
ರಾಜ್ಯ ಟೆಂಡರ್ ಬುಲೆಟಿನ್ 

04 - 10 - 2011 

03 - 01 - 2012 
ಮಂಡ್ಯ ಜಿಲ್ಲಾ ಟೆಂಡರ್ ಬುಲೆಟಿನ್ 

10 - 10 - 2011 

02 - 01 - 2012 
ಕನ್ನಡ ಪ್ರಭ | 

09 - 10 - 2011 

06 - 01 - 2012 
ಉದಯವಾಣಿ, ಡೆಕ್ಕನ್ ಹೆರಾಲ್ಡ್ ಮತ್ತು ಟೈಮ್ಸ್ | 

06 - 01 - 2012 
ಆಫ್ ಇಂಡಿಯಾ 
ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಆರು ಜನ ಗುತ್ತಿಗೆದಾರರು ಬಿಡ್ ಅನ್ನು ಇ - ಪ್ರಕ್ಕೂರ್‌ಮೆಂಟ್ ಪೋರ್ಟಲ್‌ನಲ್ಲಿ ಅಪ್‌ಲೋಡ್ 
ಮಾಡಿರುತ್ತಾರೆ. ಅವರಲ್ಲಿ ಮೂವರು ಗುತ್ತಿಗೆದಾರರ ಬಿಡ್ ಇ -ಪ್ರೊಕ್ಯೂರ್‌ಮೆಂಟ್ ಪೋರ್ಟಲ್ ಅಂತರ್ಜಾಲದಲ್ಲಿ ತಿರಸ್ಕೃತಗೊಂಡಿರುತ್ತದೆ. ಉಳಿದ 
ಮೂವರು ಗುತ್ತಿಗೆದಾರರ ತಾಂತ್ರಿಕ ಬಿಡ್ ಅನ್ನು ದಿನಾಂಕ 29 - 01- 2012ರಂದು ಇ -ಪ್ರೊಕ್ಯೂರ್‌ಮೆಂಟ್ ಮೂಲಕ ತೆರೆದು ಪರಿಶೀಲಿಸಲಾಗಿರುತ್ತದೆ 
ಇವರು ಅರ್ಹತೆ ಹೊಂದಿದ್ದು, ಇವರ ಆರ್ಥಿಕ ಬಿಡ್ ಅನ್ನು ದಿನಾಂಕ 08 - 02 - 2012ರಂದು ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗೆ 

ರೂ . 116 ,69, 796/ 
ಇಡಲಾದ ಮೊತ್ತ 

ಮಂಜೂರಾದ ಅಂದಾಜಿನ ದರಗಳ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು 
ಕ್ರಮ 

ಹಾಗೂ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಶ್ರೀ / ಮೆಸರ್ ನಮೂದಿಸಿರುವ ದರಗಳಂತೆ 
ಸಂಖ್ಯೆ 

ಪ್ರಸಕ್ತ ಸಾಲಿನ ದರಗಳ ಮೇಲಿನ 
ಟೆಂಡರಿನ ಮೊತ್ತ 

ಶೇಕಡಾವಾರು ಹೆಚ್ಚಳ /ಕಡಿಮೆ 
ವಿಜಯಲಕ್ಷ್ಮಿ ಕನ್‌ಸ್ಪೆಕ್ಷನ್, 1ನೇ ದರ್ಜೆ ಗುತ್ತಿಗೆದಾರರು 

122 ,53 , 297 / 

_ 5 .00009 ಹೆಚ್ಚು 
ಪಿ. ರವಿಶಂಕರ್, 1ನೇ ದರ್ಜೆ ಗುತ್ತಿಗೆದಾರರು 

12315 ,917 / 

5.54 ಹೆಚ್ಚು 
3 ಕೆ. ಬಿ. ಕುಮಾರ್‌, 1ನೇ ದರ್ಜೆ ಗುತ್ತಿಗೆದಾರರು 

139 ,49 ,503 

19.54 ಹೆಚ್ಚು 
ಮೇಲ್ಕಂಡಂತೆ ಮೆಸರ್ ವಿಜಯಲಕ್ಷ್ಮಿ ಕನ್‌ಸ್ಪೆಕ್ಷನ್, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 5.00009ರಷ್ಟು 
ಹೆಚ್ಚಾಗಿರುತ್ತದೆ. ಸದರಿ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ . 5.00 % ಹೆಚ್ಚಿನ ದರಗಳಿಗೆ ಅಂದರೆ ರೂ . 122 ,53 ,286 / 
ಗಳಿಗೆ ಟೆಂಡರನ್ನು ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 26 ಕೆಜಿದು 2012 ( ತಾಂತ್ರಿಕ), ಬೆಂಗಳೂರು, ದಿನಾಂಕ 06 -06 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆ, ಮಳವಳ್ಳಿ ತಾಲ್ಲೂಕು, ಭೀಮಾ ಜಲಾಶಯದ ಅಭಿವೃದ್ಧಿ 
ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 116 ,69 ,796/- ಗಳ ಮೇಲೆ 
ಶೇ . 5.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 122 ,53,286/- ಗಳಿಗೆ ( ರೂ . ಒಂದು ಕೋಟಿ ಇಪ್ಪತ್ತರೆಡು ಲಕ್ಷ ಐವತ್ತ ಮೂರು ಸಾವಿರದ ಎರೆಡು 
ನೂರ ಎಂಬತ್ತಾರು ರೂಪಾಯಿಗಳು ಮಾತ್ರ) ಶ್ರೀ ಮೆಸರ್ , ವಿಜಯಲಕ್ಷ್ಮಿ ಕನ್‌ಸ್ಪೆಕ್ಷನ್, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ 
ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು 


Wg 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


೧೯೧೩ 


2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು 

ಈ ಆದೇಶವನ್ನು ಆರ್ಥಿಕ ಇಲಾಖೆ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ 20- 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
. ಆರ್‌. 1622 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬೆಳಗಾವಿ ಜಿಲ್ಲೆ ಅಥಣಿ ತಾಲ್ಲೂಕಿನ ಹೊಸಟ್ಟಿ ಗ್ರಾಮದ ಹತ್ತಿರ ಏತ ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿಯ 

ಟೆಂಡರ್ ಅನುಮೋದಿಸುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 12 ಮಸಾವಿ 2011( 7) ( ತಾಂತ್ರಿಕ) ದಿನಾಂಕ: 13 - 06 - 2011 . 

2. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ: 

ಮುಖಂ/ ಸನೀ ( ಉ ) ವಲಯ / ಬಿಜೆಪಿ /ಎಇ -1/2012 - 13 /2459 , 

ದಿನಾಂಕ: 26 - 04 - 2012 . 
ಪ್ರಸ್ತಾವನೆ : 

ಭಾರತ ಸರ್ಕಾರದ ಎ. ಐ. ಬಿ. ಪಿ. ಕಾರ್ಯಕ್ರಮದಡಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲ್ಲೂಕಿನ ಹೊಸಟ್ಟಿ ಗ್ರಾಮದ ಹತ್ತಿರ ಏತ ನೀರಾವರಿ 
ಯೋಜನೆ ನಿರ್ಮಾಣ ಕಾಮಗಾರಿಯ ರೂ . 178 .67 ಲಕ್ಷ ಮೊತ್ತದ ಅಂದಾಜು ಪಟ್ಟಿಗೆ ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ 
ನೀಡಿರುತ್ತಾರೆ. ಈ ಕಾಮಗಾರಿಯನ್ನು ಕೈಗೊಳ್ಳಲು ಭಾರತ ಸರ್ಕಾರದ ಅನುಮೋದನೆ ದೊರಕಿರುತ್ತದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ -ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ರಾಜ್ಯ ಟೆಂಡರ್‌ ಬುಲೆಟಿನ್ 

21 - 03 - 2012 
ಜಿಲ್ಲಾ ಟೆಂಡರ್‌ ಬುಲೆಟಿನ್ 

26 - 03 - 2012 
ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆ 

27 - 03 -2012 
| ಪ್ರಜಾವಾಣಿ ದಿನ ಪತ್ರಿಕೆ 

| 27 - 03 - 2012 | 
ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ದಿನ ಪತ್ರಿಕೆ 

27 - 03 - 2012 
ಇ -ಪ್ರೊಕ್ಯೂರ್‌ಮೆಂಟ್ ಮೂಲಕ ತಾಂತ್ರಿಕ ಬಿಡ್ ಅನ್ನು ತೆರೆದು ಪರಿಶೀಲಿಸಲಾಗಿ ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಇಬ್ಬರು ಗುತ್ತಿಗೆದಾರರು 
ಭಾಗವಹಿಸಿದ್ದು ಈ ಪೈಕಿ ಒಬ್ಬರು ಗುತ್ತಿಗೆದಾರರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ . ಇವರ ಆರ್ಥಿಕ ಬಿಡ್ ಅನ್ನು ದಿನಾಂಕ: 17 - 04 - 2012ರಂದು 
ತೆರೆದು ಪರಿಶೀಲಿಸಲಾಗಿರುತ್ತದೆ. ವಿವರಗಳು ಕೆಳಕಂಡಂತಿವೆ. 

ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ | ರೂ . 1,59 ,88 ,305/ 
ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 


ಹೆಚ್ಚು 


ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ | ಟೆಂಡರ್‌ನಲ್ಲಿ ಗುತ್ತಿಗೆದಾರರು | ಮಂಜೂರಾದ ಅಂದಾಜಿನ ದರಗಳ 

ನಮೂದಿಸಿರುವ ದರಗಳಂತೆ | ಹಾಗೂ ಪರಿಷ್ಕರಿಸಿದ ದರಗಳ ಮೇಲಿನ 
ಶ್ರೀ / ಮೆಸರ್ 

ಟೆಂಡರಿನ ಮೊತ್ತ 

ಶೇಕಡಾವಾರು ಹೆಚ್ಚಳ /ಕಡಿಮೆ 
ನಾನಾಸಾಹೆಬ್ ಪಾಂಡುರಂಗ ಅವತಾಡೆ 1,91, 85 ,959 / 

20.00 
ಒಂದನೇ ದರ್ಜೆ ಗುತ್ತಿಗೆದಾರರು 

ಮೇಲ್ಕಂಡಂತೆ ಶ್ರೀ ನಾನಾಸಾಹೆಬ್ ಪಾಂಡುರಂಗ ಅವತಾಡೆ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ . 
20.00ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 1,59 ,88 ,305/ 
ಗಳ ಮೇಲೆ ಶೇ . 14 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 1, 82 , 26 ,668/ - ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 


೧೯೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೫, ೨೦೧೨ 


ಭಾಗ - ೧ 


ಇಲಾಖಾ 


ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 40 ಏನೀಯೋ ( ತಾಂತ್ರಿಕ) 2012, ಬೆಂಗಳೂರು, ದಿನಾಂಕ: 06ನೇ ಜೂನ್ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲ್ಲೂಕಿನ ಹೊಸಟ್ಟಿ ಗ್ರಾಮದ ಹತ್ತಿರ ಏತ ನೀರಾವರಿ 
ಯೋಜನೆ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ ರೂ . 
1,59,88,305 /- ಗಳ ಮೇಲೆ ಶೇ .14 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 1,82,26,668 /- ಗಳಿಗೆ ( ರೂ . ಒಂದು ಕೋಟಿ ಎಂಭತ್ತೆರಡು ಲಕ್ಷ 
ಇಪ್ಪತ್ತಾರು ಸಾವಿರದ ಆರುನೂರ ಅರವತ್ತೆಂಟು ಮಾತ್ರ)ಗಳಿಗೆ ಶ್ರೀ ನಾನಾಸಾಹೆಬ್ ಪಾಂಡುರಂಗ ಅವತಾಡೆ, ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ 
ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್ ಪಿ 2002, ದಿನಾಂಕ: 20 - 01-2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 1623 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲ್ಲೂಕಿನ ನಾಯಿಂಗ್ಲಜ ( ಯಾದ್ಯಾನವಾಡಿ) ನೇಜ, ನಾಯಿಂಗ್ಗಜ (ಸರ್ವೆ ನಂ .- 492 /4), 

ವಾಲ್ಕಿ ಹಾಗೂ ಪಟ್ಟಣಕೋಡಿ ಗ್ರಾಮಗಳ ಹತ್ತಿರ ಗಂಗಾಕಲ್ಯಾಣ ನೀರಾವರಿ ಯೋಜನೆ ಒದಗಿಸುವ ಕಾಮಗಾರಿ 

ಪ್ಯಾಕೇಜ್ ಟೆಂಡರ್ ಅನುಮೋದಿಸುವ ಬಗ್ಗೆ . 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ: 

ಮುಇ೦ / ಸನೀ ( ಉ ) ವಲಯ /ಬಿಜೆಪಿ / ಎಇ -1 /2012 - 13/2604 , ದಿನಾಂಕ: 05 - 05 - 2012 . 
ಪ್ರಸ್ತಾವನೆ : 

ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲ್ಲೂಕಿನ ನಾಯಿಂಗ್ಲಜ ( ಯಾದ್ಯಾನವಾಡಿ) ನೇಜ, ನಾಯಿಂಗ್ಲಜ (ಸರ್ವೆ ನಂ . 492 /4), ವಾಲ್ಕಿ ಹಾಗೂ 
ಪಟ್ಟಣಕೋಡಿ ಗ್ರಾಮಗಳ ಹತ್ತಿರ ಗಂಗಾಕಲ್ಯಾಣ ನೀರಾವರಿ ಯೋಜನೆ ಒದಗಿಸುವ 05 ಕಾಮಗಾರಿಗಳ ಒಟ್ಟು ರೂ . 10 . 00 ಲಕ್ಷಗಳ ಮೊತ್ತದ 
ಅಂದಾಜು ಪಟ್ಟಿಗಳಿಗೆ ಕಾರ್ಯಪಾಲಕ ಇಂಜಿನಿಯರ್, ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ ಇವರ ಮಂಜೂರಾತಿ ಸಂಖ್ಯೆ 123 ರಿಂದ 127/li 
2012ರಲ್ಲಿ ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಪ್ಯಾಕೇಜ್ ಆಧಾರದ ಮೇಲೆ ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ 
ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
[ ಜಿಲ್ಲಾ ಟೆಂಡರ್ ಬುಲೆಟಿನ್ 

12 - 03 - 2012 
ನಾಡೋಜಕನ್ನಡ ದಿನ ಪತ್ರಿಕೆ 

10 - 03 - 2012 
ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರನ್ನು ತೆರೆದು ಪರಿಶೀಲಿಸಲಾಗಿ ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಮಾತ್ರ 
ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿರುತ್ತಾರೆ. ವಿವರಗಳು ಕೆಳಕಂಡಂತಿವೆ. 

ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ರೂ . 6,07 ,899 / 
ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ದರಗಳ 

ನಮೂದಿಸಿರುವ ದರಗಳಂತೆ ಹಾಗೂ ಪರಿಷ್ಕರಿಸಿದ ದರಗಳ ಮೇಲಿನ 
ಶ್ರೀ / ಮೆಸರ್ 

ಟೆಂಡರಿನ ಮೊತ್ತ 

ಶೇಕಡಾವಾರು ಹೆಚ್ಚಳ /ಕಡಿಮೆ 
ಎಂ . ಎಂ . ಮುಂಡೆವಾಡಗಿ 

ರೂ . 6 ,96,050/ 

14.50 
ಒಂದನೇ ದರ್ಜೆ ಗುತ್ತಿಗೆದಾರರು 

ಮೇಲ್ಕಂಡಂತೆ ಶ್ರೀ ಎಂ . ಎಂ . ಮುಂಡೆವಾಡಗಿ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ . 


ಹೆಚ್ಚು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


೧೯೧೫ 


14.50ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ . 6.07,899/- ಗಳ 
ಮೇಲೆ ಶೇ . 13.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 6,86,926/ - ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 42 ಏನೀಯೋ ( ತಾಂತ್ರಿಕ) 2012 , ಬೆಂಗಳೂರು, ದಿನಾಂಕ: 06ನೇ ಜೂನ್ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲ್ಲೂಕಿನ ನಾಯಿಂಗ್ಲಜ ( ಯಾದ್ಯಾನವಾಡಿ) ನೇಜ, 
ನಾಯಿಂಗ್ಲಜ (ಸರ್ವೆ ನಂ . 492 /4), ವಾಲ್ಕಿ ಹಾಗೂ ಪಟ್ಟಣಕೋಡಿ ಗ್ರಾಮಗಳ ಹತ್ತಿರ ಗಂಗಾಕಲ್ಯಾಣ ನೀರಾವರಿ ಯೋಜನೆ ಒದಗಿಸುವ ಕಾಮಗಾರಿ 

ರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ ರೂ . 6.07,899 / - ಮೇಲೆ ಶೇ . 13.00 
ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 6,86 ,926/- ಗಳಿಗೆ ( ರೂ . ಆರು ಲಕ್ಷ ಎಂಭತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತಾರು ಮಾತ್ರ) ಗಳಿಗೆ ಶ್ರೀ 
ಎಂ . ಎಂ . ಮುಂಡೆವಾಡಗಿ, ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್ ಪಿ 2002 , ದಿನಾಂಕ: 20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 1624 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ದಕ್ಷಿಣ ಕನ್ನಡ ಜಿಲ್ಲೆ, ಬಂಟ್ವಾಳ ತಾಲ್ಲೂಕು, ಪಜೀರು ಗ್ರಾಮದ ಸೇನರಬೈಲು ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ 

ಕಾಮಗಾರಿಯ ಟೆಂಡರ್ ಅನುಮೋನೆ ಬಗ್ಗೆ. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ : ಮುಸದ/ ತಾಂಸ-5 

ಸ. ಇಂ .11 / ದ.ಕ. ಜಿ/ ಬ . ತಾ /ಸೇನರಬೈಲು/ಇಪ್ರೊಕ್ಯೂರ್‌ಮೆಂಟ್/ ಟೆಂಡರ್‌ಅನುಮೋದನೆ/2011 / 681, ದಿನಾಂಕ:27 - 042012 . 


ಪ್ರಸ್ತಾವನೆ : 

ದಕ್ಷಿಣ ಕನ್ನಡ ಜಿಲ್ಲೆ, ಬಂಟ್ವಾಳ ತಾಲ್ಲೂಕು, ಪಜೀರು ಗ್ರಾಮದ ಸೇನರಬೈಲು ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ ರೂ . 
35.00 ಲಕ್ಷಗಳ ಅಂದಾಜು ಪಟ್ಟಿಗೆ ಅಧೀಕ್ಷಕ ಇಂಜಿನಿಯರ್, ಸಣ್ಣ ನೀರಾವರಿ ವೃತ್ತ, ಮೈಸೂರು ಇವರು ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ 
ಮಂಜೂರಾತಿ ನೀಡಿರುತ್ತಾರೆ . 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಮಂಗಳೂರು ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ 2ನೇ ಬಾರಿಗೆ ಕರೆಯಲಾದ ಟೆಂಡರ್ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ . 
ದಕ್ಷಿಣ ಕನ್ನಡ ಜಿಲ್ಲಾ ಟೆಂಡರ್‌ ಬುಲೆಟಿನ್ 

09 - 01 - 2012 
ಹೊಸದಿಗಂತ ಮತ್ತು ಕರಾವಳಿ ಅಲೆ ದಿನ ಪತ್ರಿಕೆ 

15 - 01 - 2012 
ದಿನಾಂಕ 30 - 01- 2012 ರಂದು ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರ್ ಅನ್ನು ತೆರೆಯಲಾಗಿದ್ದು , ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ 
ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರ ಟೆಂಡರ್‌ ಅರ್ಹತೆ ಹೊಂದಿದ್ದು, ವಿವರಗಳು ಕೆಳಕಂಡಂತಿವೆ . 

ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳಿಗೆ | ರೂ . 33 , 41 ,669 / 
ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 


ಕ್ರಮ 


ಗುತ್ತಿಗೆದಾರರ ಹೆಸರು ಮತ್ತು 

ದರ್ಜೆ 
ಶ್ರೀ / ಮೆಸರ್ 


ಟೆಂಡರ್‌ನಲ್ಲಿ ಗುತ್ತಿಗೆದಾರರು 
ನಮೂದಿಸಿರುವ ದರಗಳಂತೆ 

ಟೆಂಡರಿನ ಮೊತ್ತ 


ಮಂಜೂರಾದ ಅಂದಾಜಿನ ದರಗಳ 

ಹಾಗೂ ಪ್ರಸಕ್ತ ಸಾಲಿನ ದರಗಳ 
ಮೇಲಿನ ಶೇಕಡಾವಾರು ಹೆಚ್ಚಳ /ಕಡಿಮೆ 


ಸಂಖ್ಯೆ 


ರೂ . 39 , 43 , 212 / 


18.0013 


ಕೆ. ಎಂ . ಮೂಸ, 
ಒಂದನೇ ದರ್ಜೆ ಗುತ್ತಿಗೆದಾರರು 


ಹೆಚ್ಚು 


೧೯೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


ಭಾಗ- ೧ 


ಟ 


ಂಡಿ 


• 


೬ 


. 


ಮೇಲ್ಕಂಡಂತೆ ಶ್ರೀ ಕೆ. ಎಂ . ಮೂಸ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದ ಟೆಂಡರ್‌ಗಿಟ ಮೆ 
18.0013ರಷ್ಟು ಹೆಚ್ಚಾಗಿರುತ್ತದೆ. ಸದರಿ ಟೆಂಡರ್‌ನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ . 13.50 % ಹೆಚ್ಚಿನ ದರಗಳಿಗೆ ಅಂದರೆ ರೂ . 
37,92,794 /- ಗಳಿಗೆ ಟೆಂಡರನ್ನು ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 65 ಅಪಿಬಂ 2012 ( ತಾಂತ್ರಿಕ), ಬೆಂಗಳೂರು, ದಿನಾಂಕ: 06ನೇ ಜೂನ್ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಬಂಟ್ವಾಳ ತಾಲ್ಲೂಕು, ಪಜೀರು ಗ್ರಾಮದ ಸೇನರಬೈಲು ಎಂಬಲ್ಲಿ 
ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 
33,41,669/- ಗಳ ಮೇಲೆ ಶೇ . 13 .50 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 37,92, 794/- ಗಳಿಗೆ ( ರೂ . ಮೂವತ್ತೇಳು ಲಕ್ಷ ತೊಂಬತ್ತೆರಡು 
ಸಾವಿರದ ಏಳುನೂರ ತೊಂಬತ್ತ ನಾಲ್ಕು ಮಾತ್ರ) ಗಳಿಗೆ ಶ್ರೀ ಕೆ. ಎಂ . ಮೂಸ, ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ ಕೆಳಕಂಡ ಷರತ್ತುಗಳಿಗೆ 
ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ: 20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನಕಾರ್ಯದರ್ಶಿ 
ಪಿ . ಆರ್‌. 1625 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ದಕ್ಷಿಣ ಕನ್ನಡ ಜಿಲ್ಲೆ, ಸೂಳ್ಯ ತಾಲ್ಲೂಕು, ಬೆಳ್ಳಾರೆ ಗ್ರಾಮದ ಮುಡಾಯಿತೋಟ ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ 

ಕಾಮಗಾರಿಯ ಟೆಂಡರ್ ಅನುಮೋದನೆ ಬಗ್ಗೆ . 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ: ಮುಸದ/ ತಾಂಸ -5 

ಸ . ಇಂ . 11 / ದ. ಜಿ / ಸು . ತಾ / ಮುಡಾಯಿತೋಟ/ ಇಪ್ರೊಕ್ಯೂರ್‌ಮೆಂಟ್ / ಟೆಂಡರ್‌ ಅನುಮೋದನೆ/20110753, ದಿನಾಂಕ:07 - 05 - 2012 . 
ಪ್ರಸ್ತಾವನೆ 

ದಕ್ಷಿಣ ಕನ್ನಡ ಜಿಲ್ಲೆ, ಸೂಳ್ಯ ತಾಲ್ಲೂಕು, ಬೆಳ್ಳಾರೆ ಗ್ರಾಮದ ಮುಡಾಯಿತೋಟ ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ ರೂ . 
40.00 ಲಕ್ಷಗಳ ಅಂದಾಜು ಪಟ್ಟಿಗೆ ಅಧೀಕ್ಷಕ ಇಂಜಿನಿಯರ್, ಸಣ್ಣ ನೀರಾವರಿ ವೃತ್ತ, ಮೈಸೂರು ಇವರು ಆಡಳಿತಾತ್ಮಕ ಅನುಮೋದನೆ ಹಾಗೂ 
ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಮಂಗಳೂರು ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ 3ನೇ ಬಾರಿಗೆ ಕರೆಯಲಾದ ಟೆಂಡರ್ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ . 
ದಕ್ಷಿಣ ಕನ್ನಡ ಜಿಲ್ಲಾ ಟೆಂಡರ್‌ ಬುಲೆಟಿನ್ 

05 - 03 - 2012 
ಹೊಸದಿಗಂತ ಮತ್ತು ಕನ್ನಡ ಪ್ರಭ ದಿನ ಪತ್ರಿಕೆ 

10 - 03 - 2012 
ದಿನಾಂಕ 24 - 03 - 2012 ರಂದು ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರ್ ಅನ್ನು ತೆರೆಯಲಾಗಿದ್ದು, ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ 
ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರು ಟೆಂಡರ್ ಅರ್ಹತೆ ಹೊಂದಿದ್ದು , ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 39 .15 ,538 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ . 39 ,43 ,818 / 

ಮಂಜೂರಾದ 

ಪರಿಷ್ಕರಿಸಿದ 
ಗುತ್ತಿಗೆದಾರರ ಹೆಸರು ಮತ್ತು ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಅಂದಾಜಿನ 
ಕ್ರಮ 

ದರಗಳ ಮೇಲಿನ 
ದರ್ಜೆ 

ನಮೂದಿಸಿರುವ ದರಗಳಂತೆ | ದರಗಳ ಮೇಲಿನ 
ಸಂಖ್ಯೆ 

ಶೇಕಡಾವಾರು 
ಶ್ರೀ / ಮೆಸರ್ ಟೆಂಡರಿನ ಮೊತ್ತ ಶೇಕಡಾವಾರು 

ಹೆಚ್ಚಳ /ಕಡಿಮೆ 

ಹೆಚ್ಚಳ /ಕಡಿಮೆ 
ಚೇರ್ಕಳ ಮಲ್ಲ ಅಸೈನಾರ್ , ರೂ . 45 ,31,069 / 

15 .72 

14 .89 
ಒಂದನೇ ದರ್ಜೆ ಗುತ್ತಿಗೆದಾರರು 


ಹೆಚ್ಚು 


ಹೆಚ್ಚು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


೧೯೧೭ 


ಮೇಲ್ಕಂಡಂತೆ ಶ್ರೀ ಚೇರ್ಕಳ ಮಲ್ಲ ಅಸೈನಾರ್‌, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ . 14.89ರಷ್ಟು 
ಹೆಚ್ಚಾಗಿರುತ್ತದೆ. ಸದರಿ ಟೆಂಡರ್‌ನ್ನು ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ . 14.00 % ಹೆಚ್ಚಿನ ದರಗಳಿಗೆ ಅಂದರೆ ರೂ . 44 ,95,953/ - ಗಳಿಗೆ 
ಟೆಂಡರನ್ನು ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 66 ಅಪಿಬಂ 2012 (ತಾಂತ್ರಿಕ ), ಬೆಂಗಳೂರು, ದಿನಾಂಕ: 06ನೇ ಜೂನ್ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಸೂಳ್ಯ ತಾಲ್ಲೂಕು, ಬೆಳ್ಳಾರೆ ಗ್ರಾಮದ ಮುಡಾಯಿತೋಟ 

ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ 
ಮೊತ್ತ ರೂ . 39,43,818 /- ಗಳ ಮೇಲೆ ಶೇ . 14.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 44 ,95,953/- ಗಳಿಗೆ (ರೂ . ನಲವತ್ತನಾಲ್ಕು ಲಕ್ಷ 
ತೊಂಬತ್ತೈದು ಸಾವಿರದ ಒಂಬತ್ತು ನೂರ ಐವತ್ತ ಮೂರು ಮಾತ್ರ) ಕಾಮಗಾರಿಯನ್ನು ಶ್ರೀ ಚೇರ್ಕಳ ಮಲ್ಲ ಅಸೈನಾರ್, ಒಂದನೇ ದರ್ಜೆ 
ಗುತ್ತಿಗೆದಾರರು ರವರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು . 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ: 20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 1626 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಉಡುಪಿ ಜಿಲ್ಲೆ, ಕಾರ್ಕಳ ತಾಲ್ಲೂಕು, ಮಾಳ ಗ್ರಾಮದ ಬಸರಾಜೆ ಕೊಪ್ಪಲಗುಂಡಿ ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ 

ಕಾಮಗಾರಿಯ ಟೆಂಡರ್ ಅನುಮೋದನೆ ಬಗ್ಗೆ . 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ : ಮುಸದ/ ತಾಂಸ-5 

ಸ. ಇಂ .11 /ಉ .ಜಿ / ಕಾ. ತಾ /ಕೊಪ್ಪಲಗುಂಡಿ/ ಇಪ್ರೊಕ್ಯೂರ್‌ಮೆಂಟ್ / ಟೆಂಡರ್ ಅನುಮೋದನೆ/2011 / 780, ದಿನಾಂಕ:08 -05 -2012. 
ಪ್ರಸ್ತಾವನೆ : 

ಉಡುಪಿ ಜಿಲ್ಲೆ, ಕಾರ್ಕಳ ತಾಲ್ಲೂಕು, ಮಾಳ ಗ್ರಾಮದ ಬಸರಾಜೆ ಕೊಪ್ಪಲಗುಂಡಿ ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ ರೂ . 
50.00 ಲಕ್ಷಗಳ ಅಂದಾಜು ಪಟ್ಟಿಗೆ ಅಧೀಕ್ಷಕ ಇಂಜಿನಿಯರ್, ಸಣ್ಣ ನೀರಾವರಿ ವೃತ್ತ, ಮೈಸೂರು ಇವರು ಆಡಳಿತಾತ್ಮಕ ಅನುಮೋದನೆ ಹಾಗೂ 
ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಮಂಗಳೂರು ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ 3ನೇ ಬಾರಿಗೆ ಕರೆಯಲಾದ ಟೆಂಡರ್ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 


ಉಡುಪಿ ಜಿಲ್ಲಾ ಟೆಂಡರ್‌ ಬುಲೆಟಿನ್ 

06 - 02 - 2012 
( ಹೊಸದಿಗಂತ ಮತ್ತು ವಾರ್ತಾ ಭಾರತಿ ದಿನ ಪತ್ರಿಕೆ | 

20 - 02 - 2012 
ದಿನಾಂಕ 13 - 03 - 2012 ರಂದು ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರ್ ಅನ್ನು ತೆರೆಯಲಾಗಿದ್ದು, ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ 
ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರು ಟೆಂಡರ್ ಅರ್ಹತೆ ಹೊಂದಿದ್ದು, ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 49, 06,427 / 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ . 49,32307 / 

ಮಂಜೂರಾದ 
ಗುತ್ತಿಗೆದಾರರ ಹೆಸರು ಮತ್ತು 

ಪರಿಷ್ಕರಿಸಿದ 
ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಅಂದಾಜಿನ 

| ದರಗಳ ಮೇಲಿನ 
ದರ್ಜೆ ನಮೂದಿಸಿರುವ ದರಗಳಂತೆ ದರಗಳ ಮೇಲಿನ 

ಶೇಕಡಾವಾರು 
ಶ್ರೀ / ಮೆಸರ್ ಟೆಂಡರಿನ ಮೊತ್ತ ಶೇಕಡಾವಾರು 

ಹೆಚ್ಚಳ/ಕಡಿಮೆ 

ಹೆಚ್ಚಳ/ಕಡಿಮೆ 
ರಾಜೇಶ್ ಕಾರಂತ್ , 

ರೂ . 55 ,19 ,730 / 

12.50 

11 .9097 
ಒಂದನೇ ದರ್ಜೆ ಗುತ್ತಿಗೆದಾರರು 


ಕ್ರಮ 


ಸಂಖ್ಯೆ 


ಹೆಚ್ಚು 


ಹೆಚ್ಚು 


೧೯೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


ಭಾಗ- ೧ 


ಮೇಲ್ಕಂಡಂತೆ ಶ್ರೀ ರಾಜೇಶ್ ಕಾರಂತ್, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ . 
11.9097ರಷ್ಟು ಹೆಚ್ಚಾಗಿರುತ್ತದೆ. ಸದರಿ ಟೆಂಡರ್‌ನ್ನು ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ . 11.80 % ಹೆಚ್ಚಿನ ದರಗಳಿಗೆ ಅಂದರೆ ರೂ . 
55,14,319 /- ಗಳಿಗೆ ಟೆಂಡರನ್ನು ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 67 ಅಪಿಬಂ 2012 ( ತಾಂತ್ರಿಕ), ಬೆಂಗಳೂರು, ದಿನಾಂಕ: 06ನೇ ಜೂನ್ 2012 
- ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆ, ಕಾರ್ಕಳ ತಾಲ್ಲೂಕು, ಮಾಳ ಗ್ರಾಮದ ಬಸರಾಜೆ ಕೊಪ್ಪಲಗುಂಡಿ 
ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ 
ಮೊತ್ತ ರೂ . 49 ,32,307 /-ಮೇಲೆ ಶೇ . 11.80 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 55,14,319/- ಗಳಿಗೆ ( ರೂ . ಐವತ್ತೈದು ಲಕ್ಷ ಹದಿನಾಲ್ಕು 
ಸಾವಿರದ ಮುನ್ನೂರ ಹತ್ತೊಂಬತ್ತು ರೂಪಾಯಿಗಳು ಮಾತ್ರ) ಕಾಮಗಾರಿಯನ್ನು ಶ್ರೀ ರಾಜೇಶ್ ಕಾಮತ್, ಒಂದನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ 
ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ: 20 -01- 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 1627 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಹಾಗೂ ತಾಲ್ಲೂಕಿನ ಪಟವಾಡ ಗ್ರಾಮದ ಹತ್ತಿರ ಮುಲ್ಲಮಾರಿ ನದಿಗೆ ಅಡ್ಡಲಾಗಿ ಬಿ. ಸಿ. ಬಿ. ನಿರ್ಮಾಣ 

ಕಾಮಗಾರಿಯ ಟೆಂಡರ್ ಅನುಮೋದಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 12 ಮಸಾವಿ 2011( 3) ( ತಾಂತ್ರಿಕ) ದಿನಾಂಕ: 13 - 06 - 2011 . 

2. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ: 

ಮುಇ೦ / ಸನೀ ( ಉ ) ವಲಯ / ಬಿಜೆಪಿ/ ಪಿಬಿ - 14 /2012 - 13 /2932 , ದಿನಾಂಕ: 22 - 05 - 2012 . 
ಪ್ರಸ್ತಾವನೆ : 

ಭಾರತ ಸರ್ಕಾರದ ಎ.ಐ. ಬಿ. ಪಿ. ಕಾರ್ಯಕ್ರಮದಡಿ ಗುಲ್ಬರ್ಗಾ ಜಿಲ್ಲೆ ಹಾಗೂ ತಾಲ್ಲೂಕಿನ ಪಟವಾಡ ಗ್ರಾಮದ ಹತ್ತಿರ ಮುಲ್ಲಮಾರಿ ನದಿಗೆ 
ಅಡ್ಡಲಾಗಿ ಬಿ . ಸಿ. ಬಿ. ನಿರ್ಮಾಣ ಕಾಮಗಾರಿಯ ರೂ . 200.00 ಲಕ್ಷ ಮೊತ್ತದ ಅಂದಾಜು ಪಟ್ಟಿಗೆ ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ 
ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಗುಲ್ಬರ್ಗಾ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ರಾಜ್ಯ ಟೆಂಡರ್ ಬುಲೆಟಿನ್ 

06 - 01 - 2012 
ಜಿಲ್ಲಾ ಟೆಂಡರ್ ಬುಲೆಟಿನ್ 

07 - 01 - 2012 
ವಿಜಯ ಕರ್ನಾಟಕ ದಿನ ಪತ್ರಿಕೆ 

07 - 01 - 2012 
ದಿ ನ್ಯೂ ಇಂಡಿಯನ್ ಎಕ್ಸ್ ಪ್ರೆಸ್ ದಿನ ಪತ್ರಿಕೆ 

09 - 01 - 2012 
ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ತಾಂತ್ರಿಕ ಬಿಡ್ ಅನ್ನು ತೆರೆದು ಪರಿಶೀಲಿಸಲಾಗಿ ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಆರು ಜನ 
ಗುತ್ತಿಗೆದಾರರು ಭಾಗವಹಿಸಿದ್ದು ಈ ಪೈಕಿ ಒಬ್ಬರು ಗುತ್ತಿಗೆದಾರರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. ಇವರ ಆರ್ಥಿಕ ಬಿಡ್ ಅನ್ನು ದಿನಾಂಕ: 
10 - 05 -2012ರಂದು ತೆರೆದು ಪರಿಶೀಲಿಸಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 1,98,12 ,825/ 
ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ . 1,99 ,82 ,203 / 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೫ , ೨೦೧೨ 


೧೯೧೯ 


ಹೆಚ್ಚು 


ಮಂಜೂರಾದ 

ಪರಿಷ್ಕರಿಸಿದ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಅಂದಾಜಿನ 

ದರಗಳ ಮೇಲಿನ 
ನಮೂದಿಸಿರುವ ದರಗಳಂತೆ ದರಗಳ ಮೇಲಿನ 

ಶೇಕಡಾವಾರು 
ಶ್ರೀ / ಮೆಸರ್ ಟೆಂಡರಿನ ಮೊತ್ತ ಶೇಕಡಾವಾರು 

ಹೆಚ್ಚಳ/ಕಡಿಮೆ 

ಹೆಚ್ಚಳ /ಕಡಿಮೆ 
ರಿಯಾಜುದ್ದೀನ್ ಜಿ. ಪಟೇಲ್, 

ರೂ . 2 ,26,38 ,732 / 

14 . 26 

13 .294 
ಒಂದನೇ ದರ್ಜೆ ಗುತ್ತಿಗೆದಾರರು 

ಹೆಚ್ಚು 
ಮೇಲ್ಕಂಡಂತೆ ಶ್ರೀ ರಿಯಾಜುದ್ದೀನ್ ಜಿ. ಪಟೇಲ್, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ . 
13.294ರಷ್ಟು ಹೆಚ್ಚಾಗಿದ್ದು , ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ . 1,99 ,82 ,203/ 
ಗಳ ಮೇಲೆ ಶೇ . 12 .50 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 2,24,79 ,978 /- ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ . 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 70 ಅಪಿಬಂ ( ತಾಂತ್ರಿಕ) 2012 , ಬೆಂಗಳೂರು, ದಿನಾಂಕ: 06ನೇ ಜೂನ್ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಗುಲ್ಬರ್ಗಾ ಜಿಲ್ಲೆ ಹಾಗೂ ತಾಲ್ಲೂಕಿನ ಪಟವಾಡ ಗ್ರಾಮದ ಹತ್ತಿರ ಮುಲ್ಲಮಾರಿ ನದಿಗೆ 
ಅಡ್ಡಲಾಗಿ ಬಿ.ಸಿ. ಬಿ. ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ ರೂ . 
1,99 ,82,203/- ಗಳ ಮೇಲೆ ಶೇ .12 .50 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 2,24 ,79 ,978 /- ಗಳಿಗೆ ( ರೂ . ಎರಡು ಕೋಟಿ ಇಪ್ಪತ್ತನಾಲ್ಕು ಲಕ್ಷ 
ಎಪ್ಪತ್ತೊಂಭತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮಾತ್ರ) ಗಳಿಗೆ ಶ್ರೀ ರಿಯಾಜುದ್ದೀನ್ ಜಿ . ಪಟೇಲ್, ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ 
ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ: 20 - 01 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌ . 1628 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ) 
ಕಂದಾಯ ಸಚಿವಾಲಯ 

ಸೇರ್ಪಡೆ 
ಸಂಖ್ಯೆ : ಆರ್‌ಡಿ 33 ಎಡಿಇ 2012 ಬೆಂಗಳೂರು, ದಿನಾಂಕ : 12 - 06 - 2012 
ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 09 ಎಡಿಇ 2011 , ದಿನಾಂಕ : 16 -01 -2012ರ ಆದೇಶದಲ್ಲಿ ಈ ಕೆಳಕಂಡ ಕಂಡಿಕೆಯನ್ನು ಸೇರಿಸಿಕೊಂಡು 
ಓದಿಕೊಳ್ಳತಕ್ಕದ್ದು. 

- “ ಈ ಇಲಾಖಾ ವಿಚಾರಣೆ ಕೈ ಬಿಟ್ಟಿರುವುದರಿಂದ ಶ್ರೀ ಕೃಷ್ಣಯ್ಯ ಎಸ್‌. ಆರ್‌. ಅವರ ಅಮಾನತ್ತಿನ ಅವಧಿ ದಿನಾಂಕ : 
08 - 03 - 2011ರಿಂದ ದಿನಾಂಕ : 11- 05 - 2011 ರವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮ 100 (1)( ಬಿ) ರನ್ವಯ ಕರ್ತವ್ಯದ ಅವಧಿ ಎಂದು 
ಪರಿಗಣಿಸಿದೆ ಹಾಗೂ ಈ ಪ್ರಕರಣದ ಮಟ್ಟಿಗೆ ಇಲಾಖಾ ವಿಚಾರಣೆ ನಡೆಯದಿದ್ದಲ್ಲಿ ಅವರು ನಿಯಮಾನುಸಾರ ಲಭ್ಯವಾಗಬಹುದಾದ ಎಲ್ಲ 
ಸೌಲಭ್ಯಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ”. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ವಿ. ರಾಮಲಿಂಗಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 1641 

ಕಂದಾಯ ಇಲಾಖೆ (ಸೇವೆಗಳು - 3) 


୦୧୭୦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


ಭಾಗ- ೧ 


ಕಂದಾಯ ಸಚಿವಾಲಯ 
ವಿಷಯ : ಶ್ರೀಮತಿ ಕೆ. ದಾಕ್ಷಾಯಿಣಿ, ಹಿಂದಿನ ತಹಶೀಲ್ದಾರ್‌, ಬಂಗಾರಪೇಟೆ ತಾಲ್ಲೂಕು, ಕೋಲಾರ ಜಿಲ್ಲೆ ಇವರ ವಿರುದ್ಧ ಶಿಸ್ತು 

ಕ್ರಮ ಕೈಗೊಳ್ಳುವ ಬಗ್ಗೆ . 
ಓದಲಾಗಿದೆ : 1. ಅಧೀನ ಕಾರ್ಯದರ್ಶಿ , ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ ಇವರ ಪತ್ರ ಸಂಖ್ಯೆ : 

ರಾಚುಆ/247 / ಇಜಿಪಿ /2010, ದಿನಾಂಕ : 08 - 07 - 2010 . 
2. ಜಿಲ್ಲಾಧಿಕಾರಿ, ಕೋಲಾರ ಇವರ ಪತ್ರ ಸಂಖ್ಯೆ : ಇಎಲ್‌ಎನ್‌( 2) /ಸಿಆರ್ / 30/2010 - 11 , ದಿನಾಂಕ : 

28 - 07 - 2010. 
ಅಧೀನ ಕಾರ್ಯದರ್ಶಿ , ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ ಇವರ ಪತ್ರ ಸಂಖ್ಯೆ : 

ರಾಚುಆ/247 / ಇಜಿಪಿ /2010, ದಿನಾಂಕ : 14 - 12 - 2011. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರ. ಸಂ .(1)ರ ದಿನಾಂಕ : 08 - 07 - 2010ರ ಪತ್ರದಲ್ಲಿ ಅಧೀನ ಕಾರ್ಯದರ್ಶಿ , ರಾಜ್ಯ ಚುನಾವಣಾ ಆಯೋಗ ಇವರು, 
ಬಂಗಾರಪೇಟೆ ತಾಲ್ಲೂಕು, ದೊಡ್ಡರು ಕರಪನಹಳ್ಳಿ ಗ್ರಾಮ ಪಂಚಾಯತಿಯ ಮತಗಟ್ಟೆ ಸಂಖ್ಯೆ : 65, 66/1, 66/2 ರಲ್ಲಿನ ಮತದಾರರ ಪಟ್ಟಿಯಲ್ಲಿ 
ನ್ಯೂನತೆಗಳು ಕಂಡುಬಂದಿರುತ್ತದೆ . ಇದರಿಂದಾಗಿ ಸದರಿ ಗ್ರಾಮ ಪಂಚಾಯತಿಯ ಗ್ರಾಮದವರು ಮತದಾನ ಬಹಿಷ್ಕರಿಸಿರುತ್ತಾರೆ. ಇದಕ್ಕೆ ಕಾರಣರಾದ 
ಶ್ರೀಮತಿ ಕೆ. ದಾಕ್ಷಾಯಿಣಿ, ಹಿಂದಿನ ತಹಶೀಲ್ದಾರ್‌, ಬಂಗಾರಪೇಟೆ ತಾಲ್ಲೂಕು ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಕೋರಿ ದೋಷಾರೋಪಣಾ 
ಪಟ್ಟಿಯನ್ನು ಜಿಲ್ಲಾಧಿಕಾರಿ ( ಪ್ರಭಾರ) ಕೋಲಾರ ಇವರು ದಿನಾಂಕ : 27 - 05 - 2010 ರಂದು ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುತ್ತಾರೆ. ಸದರಿ 
ದೋಷಾರೋಪಣಾ ಪಟ್ಟಿಯಂತೆ ತಹಶೀಲ್ದಾರರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಕೋರಿರುತ್ತಾರೆ. 

- ಸರ್ಕಾರವು ಸದರಿಯವರ ವಿರುದ್ಧ ಈ ಬಗ್ಗೆ ಕ್ರಮ ಕೈಗೊಳ್ಳಲು ಪರಿಶೀಲಿಸುತ್ತಿರುವಾಗ ಮೇಲೆ ಓದಲಾದ ಕ್ರ. ಸಂ.(2)ರ ದಿನಾಂಕ : 
28- 07- 2010ರ ಪತ್ರದಲ್ಲಿ ಜಿಲ್ಲಾಧಿಕಾರಿ, ಕೋಲಾರ ಇವರು ಮತದಾರರ ಪಟ್ಟಿಯ ಮುಖಪುಟವು ಅದಲು ಬದಲಾಗಿದ್ದರಿಂದ ಅಭ್ಯರ್ಥಿಗಳಲ್ಲಿ ಹಾಗೂ 
ಸಾರ್ವಜನಿಕರಲ್ಲಿ ಗೊಂದಲ ಉಂಟಾಗಿ, ಮತದಾನ ಬಹಿಷ್ಕರಿಸಲಟಿದ್ದು, ನಂತರ ಮತದಾರರ ಪಟ್ಟಿಯನ್ನು ಸರಿಪಡಿಸಿ ಮರುಚುನಾವಣೆ 
ನಡೆಸಲಾಗಿರುತ್ತದೆ. ಆದ್ದರಿಂದ ಮತದಾರರ ಪಟ್ಟಿಯಲ್ಲಿನ ನ್ಯೂನತೆಗಳ ಬಗ್ಗೆ ತಹಶೀಲ್ದಾರೊಬ್ಬರನ್ನೇ ಜವಾಬ್ದಾರರನ್ನಾಗಿ ಮಾಡಲಾಗದೆಂದು ತಿಳಿಸಿ, 
ಅವರ ವಿರುದ್ಧ ಮಾಡಲಾದ ಆಪಾದನೆಗಳು ನಿರಾಧಾರವಾಗಿರುವುದರಿಂದ ಅವರ ವಿರುದ್ಧದ ಕ್ರಮವನ್ನು ಕೈಬಿಡುವಂತೆ ಕೋರಿರುತ್ತಾರೆ. 

ಈ ಬಗ್ಗೆ ರಾಜ್ಯ ಚುನಾವಣಾ ಆಯೋಗದ ಅಭಿಪ್ರಾಯ ಪಡೆಯಲಾಗಿದ್ದು , ಮೇಲೆ ಓದಲಾದ ಕ್ರ. ಸಂ .(3) ರ ದಿನಾಂಕ : 14 -12 - 2011ರ 
ಪತ್ರದಲ್ಲಿ ರಾಜ್ಯ ಚುನಾವಣಾ ಆಯೋಗವು ಸಹ ದಿನಾಂಕ : 20 - 07 - 2010ರ ಪತ್ರದಲ್ಲಿ ಜಿಲ್ಲಾಧಿಕಾರಿ, ಕೋಲಾರ ರವರು ತಿಳಿಸಿರುವ 
ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುತ್ತದೆ. 

ಮೇಲಿನ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಲಾಗಿ , ಮತದಾರರ ಪಟ್ಟಿ ಪ್ರಚುರಪಡಿಸುವ ಮುನ್ನ ಗ್ರಾಮಲೆಕ್ಕಾಧಿಕಾರಿ ಹಾಗೂ ರಾಜಸ್ವ 
ನಿರೀಕ್ಷಕರು ಮತದಾರರ ಪಟ್ಟಿ ಸರಿಯಾಗಿರುವ ಬಗ್ಗೆ ಶೇಕಡ 100 ರಷ್ಟು ದೃಢೀಕರಣ ಪತ್ರ ನೀಡಬೇಕಾಗುತ್ತದೆ. ಹಾಗೂ ತಹಶೀಲ್ದಾರರು Random 
ಆಗಿ ಪರಿಶೀಲಿಸಬೇಕಾಗಿರುತ್ತದೆ. ಪ್ರಸ್ತುತ ಪ್ರಕರಣದಲ್ಲಿ ಬಂಗಾರಪೇಟೆ ತಾಲ್ಲೂಕು, ದೊಡೂರು ಕರಪನಹಳ್ಳಿ ಗ್ರಾಮ ಪಂಚಾಯತಿಯ ಮತದಾರರ 
ಪಟ್ಟಿಯನ್ನು ಗ್ರಾಮಲೆಕ್ಕಿಗರು, ಕಂದಾಯ ನಿರೀಕ್ಷಕರು ಶೇಕಡ 100 ರಷ್ಟು ದೃಢೀಕರಿಸಿರುತ್ತಾರೆ. ಸದರಿ ತಹಶೀಲ್ದಾರರು Random ಆಗಿ ಪರಿಶೀಲಿಸಿದಾಗ 
ಸದರಿ ಗ್ರಾಮದ ಮತದಾರರ ಪಟ್ಟಿಯಲ್ಲಿ ನ್ಯೂನತೆಗಳು ಕಂಡು ಬಂದಿರುವುದಿಲ್ಲ. ಆದರೆ, ಮತದಾರರ ಪಟ್ಟಿಯಲ್ಲಿನ ನ್ಯೂನತೆಗಳು ಮತದಾನದ ಹಿಂದಿನ 
ದಿನ ಬೆಳಕಿಗೆ ಬಂದಿರುವುದರಿಂದ ಅಷ್ಟು ಅಲ್ಪಾವಧಿಯಲ್ಲಿ ಅದನ್ನು ಸರಿಪಡಿಸಲು ಅವಕಾಶವಿರಲಿಲ್ಲ. ನಂತರ ಮತದಾರರ ಪಟ್ಟಿಯ ಮುಖಪುಟವನ್ನು 
ಸರಿಪಡಿಸಿ, ಮರುಚುನಾವಣೆ ನಡೆಸಿರುವುದರಿಂದ ಇನ್ನು ಮುಂದೆ ಈ ರೀತಿ ತಪ್ಪುಗಳಾಗದಂತೆ ಶ್ರೀಮತಿ ಕೆ. ದಾಕ್ಷಾಯಣಿ, ಹಿಂದಿನ ತಹಶೀಲ್ದಾರ್‌, 
ಬಂಗಾರಪೇಟೆ ತಾಲ್ಲೂಕು ಪ್ರಸ್ತುತ ತಹಶೀಲ್ದಾರ್‌, ಕನಕಪುರ ತಾಲ್ಲೂಕು, ರಾಮನಗರ ಜಿಲ್ಲೆ ಇವರಿಗೆ ಎಚ್ಚರಿಕೆ ನೀಡಿ ಪ್ರಕರಣವನ್ನು ಮುಕ್ತಾಯ 
ಮಾಡಲು ಸರ್ಕಾರವು ತೀರ್ಮಾನಿಸಿರುವುದರಿಂದ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 45 ಎಡಿಇ 2010, ಬೆಂಗಳೂರು, ದಿನಾಂಕ: 07ನೇ ಜೂನ್ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೆ. ದಾಕ್ಷಾಯಿಣಿ, ಹಿಂದಿನ ತಹಶೀಲ್ದಾರ್‌, ಬಂಗಾರಪೇಟೆ ತಾಲ್ಲೂಕು ಪ್ರಸ್ತುತ 
ತಹಶೀಲ್ದಾರ್‌, ಕನಕಪುರ ತಾಲ್ಲೂಕು, ರಾಮನಗರ ಜಿಲ್ಲೆ, ಇವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ಪ್ರಕರಣ ಕೈಬಿಡಲಾಗಿದೆ. ಮುಂದುವರೆದು, ಸದರಿ 
ಅಧಿಕಾರಿಗೆ ಇನ್ನು ಮುಂದೆ ಇಂತಹ ಪ್ರಕರಣ ಮರುಕಳಿಸದಂತೆ ನೋಡಿಕೊಳ್ಳಲು ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಸದರಿಯವರು ಈ ಪ್ರಕರಣದ 
ಮಟ್ಟಿಗೆ ವಿಚಾರಣೆ ನಡೆಯದಿದ್ದಲ್ಲಿ ಯಾವ ಸೌಲಭ್ಯಗಳನ್ನು ಪಡೆಯಲು ಅರ್ಹರಿರುತ್ತಿದ್ದರೋ ಅವುಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ವಿ. ರಾಮಲಿಂಗಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್‌. 1642 

ಕಂದಾಯ ಇಲಾಖೆ (ಸೇವೆಗಳು - 3) 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


୦୧୭୦ 


_ ST 


ಒಟ್ಟು 


ಕಂದಾಯ ಸಚಿವಾಲಯ 
ವಿಷಯ : ಹಾವೇರಿ ಜಿಲ್ಲೆ, ಶಿಗ್ಗಾಂವ ತಾಲ್ಲೂಕಿನಲ್ಲಿ ಜಾನಪದ ವಿಶ್ವವಿದ್ಯಾಲಯ ಸ್ಥಾಪಿಸಲು ಭೂಮಿ ಹಸ್ತಾಂತರಿಸುವ ಬಗ್ಗೆ. 

ಓದಲಾಗಿದೆ : ಪತ್ರ ಸಂಖ್ಯೆ : ಪ್ರಾಆಬೆ : ಭೂಮಿ : 4 : ಎಲ್‌ಜಿಎಲ್ : ವಿವ : 
ಪ್ರಸ್ತಾವನೆ : 

ಪ್ರಾದೇಶಿಕ ಆಯುಕ್ತರು, ಬೆಳಗಾವಿ ವಿಭಾಗ, ಬೆಳಗಾವಿ ಇವರು ದಿನಾಂಕ : 07 - 12 -2011ರಂದು ಪತ್ರ ಬರೆಯುತ್ತಾ ಹಾವೇರಿ ಜಿಲ್ಲೆ, 
ಶಿಗ್ಗಾಂವ ತಾಲ್ಲೂಕಿನಲ್ಲಿ ಈ ಕೆಳಗಿನಂತೆ ಒಟ್ಟು 122 ಎಕರೆ 19 ಗುಂಟೆ ಗಾಯರಾಣ/ ಮುರಮ್ಖಣಿ, ಜಮೀನುಗಳನ್ನು ಜಾನಪದ ವಿಶ್ವವಿದ್ಯಾಲಯಕ್ಕೆ 
ಹಸ್ತಾಂತರಿಸಲು ಶಿಫಾರಸ್ಸು ಮಾಡಿದ್ದು ಸಂಬಂಧಪಟ್ಟ ಭೂಮಿಗಳ ವಿವರ ಕೆಳಗಿನಂತಿವೆ : 

ಭಾಗ - 1 
ಕ್ರ. ಸಂ . ಗ್ರಾಮದ ಹೆಸರು 

ರಿ . ಸ . ನಂ . ಭೂಮಿಯ ವಿಸ್ತೀರ್ಣ | ಭೂಮಿಯ ಗುಣಲಕ್ಷಣ 

( ಎಕರೆ : ಗುಂಟೆ) . 
ಗೊಟಗೋಡಿ 

116ಎ 

7 - 38 

| ಮುಫತ ಗಾಯರಾಣ 
ಶೀಲವಂತಸೋಮಾಪುರ 

9 - 18 

ಮುಫತ ಗಾಯರಾಣ 
ಹುಲಸೋಗಿ 

107 / ಅ 

9 - 02 

ಹುಲ್ಲುಗಾವಲು 
ಅಡವಿಸೋಮಾಪುರ 

76 

3 - 11 

ಖರಾಬ ಸುತ್ತಿನ ಗುಡ್ಡ 
ತಡಸ 

168 

11 - 12 

ಮುಫತ ಗಾಯರಾಣ 
ಗುಡಗೇರಿ 

16 

19 - 37 

ಪರಂಬೋಕು 
ಹಿರೇಬೆಂಡಿಗೇರಿ 

701 

3 - 09 

ಸರ್ಕಾರಿ ರಿತ್ತಿಗುಡ್ಡ 
8, | ನಿಡಗುಂದಿ 

42ಪಿ / ಅ 

56 - 19 

ಖರಾಬು ಗುಡ್ಡ 
120 - 26 

ಭಾಗ - 2 
ಗ್ರಾಮದ ಹೆಸರು 

ರಿ . ಸ . ನಂ . ಭೂಮಿಯ ವಿಸ್ತೀರ್ಣ ಭೂಮಿಯ ಗುಣಲಕ್ಷಣ 

( ಎಕರೆ : ಗುಂಟೆ) 
ತಿಮ್ಮಾಪುರ 

10ಎ 1 - 33 

ಮುರಮ್ಖನಿ 
( ಭಾಗ -1 ಮತ್ತು 2 ) ಒಟ್ಟು 

122 - 19 
ಈ ಮೇಲೆ ಭಾಗ - 1ರಲ್ಲಿ ನಮೂದಿಸಿದ ಜಮೀನುಗಳು ಗಾಯರಾಣ ಜಮೀನುಗಳು ಆಗಿರುತ್ತವೆ. ಭಾಗ - 2ರಲ್ಲಿ ನಮೂದಿಸಿರುವ ಜಮೀನು 
ಮುರಮ್ಖಣಿ ಜಮೀನು ಆಗಿದ್ದು ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಸೇರಿರುತ್ತದೆ. ಸದರಿ ಜಮೀನನ್ನು ಜಾನಪದ 
ವಿಶ್ವವಿದ್ಯಾಲಯಕ್ಕೆ ಹಸ್ತಾಂತರಿಸಲು ಆ ಇಲಾಖೆಯ ಅಭ್ಯಂತರ ಇರುವುದಿಲ್ಲ. 

ಹಿರೇಬೆಂಡಿಗೇರಿ, ದುಂಡಸಿ, ತಡಸ, ಕುಞರು, ಮತ್ತು ಹೊನ್ನಾಳಿ ಗ್ರಾಮ ಪಂಚಾಯ್ತಿಗಳು ವಿವಿಧ ದಿನಾಂಕಗಳಂದು ಸಭೆ ನಡೆಸಿ 
ಸಂಬಂಧಪಟ್ಟ ಜಮೀನುಗಳನ್ನು ಜಾನಪದ ವಿಶ್ವವಿದ್ಯಾಲಯಕ್ಕೆ ಹಸ್ತಾಂತರಿಸಲು ಠರಾವು ಪಾಸು ಮಾಡಿರುತ್ತವೆ. 

ನಿಡಗುಂದಿ ಗ್ರಾಮದ ಗ್ರಾಮಸ್ಥರು ಸ. ನಂ . 42ಪಿ/ ರಲ್ಲಿ ನಮೂದಿಸಿರುವ ಜಮೀನು ಸ್ಮಶಾನಕ್ಕೆ ಬೇಕಾದ ಹಿನ್ನೆಲೆಯಲ್ಲಿ ಪ್ರಸ್ತಾವನೆಯನ್ನು 
ಕೈಬಿಡುವಂತೆ ನಿಡಗುಂದಿ ಗ್ರಾಮಸ್ಥರು ಆಗ್ರಹಿಸಿದ್ದರು. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಲು ಕೈಗೊಂಡು ಸದರಿ ಜಮೀನನ್ನು ಕರ್ನಾಟಕ ಜಾನಪದ 
ವಿಶ್ವವಿದ್ಯಾಲಯಕ್ಕೆ ಹಸ್ತಾಂತರಿಸಲು ಜಿಲ್ಲಾಧಿಕಾರಿ ಇವರು ಶಿಫಾರಸ್ಸು ಮಾಡಿರುತ್ತಾರೆ. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಂವ್ಯಶಾಇ :33ಶಾಸನ:2011 , ದಿನಾಂಕ : 22 - 07 - 2011ರ ಪ್ರಕಾರ ಜಾನಪದ ವಿಶ್ವವಿದ್ಯಾಲಯದ ಕೇಂದ್ರ 
ಕಾರ್ಯಸ್ಥಾನವು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲ್ಲೂಕಿನ ಗೋಟಗೋಡಿ ಪ್ರದೇಶದ 10 ಕಿ. ಮೀ . ಪರಧಿಯೊಳಗಿರತಕ್ಕದ್ದು. 
ಸದರಿ ಪ್ರಸ್ತಾವನೆ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 76 ಎಲ್‌ಜಿಡಿ 2011 ಬೆಂಗಳೂರು, ದಿನಾಂಕ: 07ನೇ ಜೂನ್ 2012 
ಹಾವೇರಿ ಜಿಲ್ಲೆ, ಶಿಗ್ಗಾಂವ್ ತಾಲ್ಲೂಕಿನಲ್ಲಿ ಜಾನಪದ ವಿಶ್ವವಿದ್ಯಾಲಯ ಸ್ಥಾಪಿಸಲು ಒಟ್ಟು 122 - 19 ಎಕರೆ ವಿಸ್ತೀರ್ಣದ ಜಮೀನನ್ನು ಕರ್ನಾಟಕ 
ಭೂ ಕಂದಾಯ ನಿಯಮಗಳ (1966) ನಿಯಮ 97(4) ರಡಿ ಗಾಯರಾಣ ಶೀರ್ಷಿಕೆಯಿಂದ ತಗ್ಗಿಸಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ ( 1964) 
ಅಧಿನಿಯಮ 71ರ ಮೇರೆಗೆ ಜಾನಪದ ವಿಶ್ವವಿದ್ಯಾಲಯಕ್ಕೆ ಮುಫತ್ತಾಗಿ ಹಸ್ತಾಂತರಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್. ಜೆ. ಲಕ್ಷ್ಮೀನಾರಾಯಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 1643 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3) 


೧೯೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


ಭಾಗ- ೧ 


ಕಂದಾಯ ಸಚಿವಾಲಯ 
ವಿಷಯ : ಮಾಜಿ ಅನುವಂಶಿಕ ಪಟೇಲರುಗಳಿಗೆ ಹಾಲಿ ಕೊಡುತ್ತಿರುವ ಮಾಸಿಕ 1000/ - ರೂ . ಗಳ ಬದಲಾಗಿ 

ರೂ . 1250/- ರೂಗಳನ್ನು ಅನುಕಂಪ ಭತ್ಯೆ ನೀಡುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಕಂಇ 443 ಎಂವಿಎಸ್ (1) /84 ದಿನಾಂಕ : 20 - 09 - 1984 . 

2. ಸರ್ಕಾರದ ಕಂಇ 286 ಎಂವಿಎಸ್ 91 ದಿನಾಂಕ : 30 - 05 - 1994 , 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 295 ಎಂವಿಎಸ್ 2006, ದಿನಾಂಕ : 18 - 02 - 2009. 

4, ಕರ್ನಾಟಕ ಮಾಜಿ ಪಟೇಲರುಗಳ ಸಂಘದ ಮನವಿ ದಿನಾಂಕ : 05 - 09 -2011. 
ಪ್ರಸ್ತಾವನೆ : 

ದಿನಾಂಕ : 01- 02 - 1963 ರಿಂದ ಜಾರಿಗೆ ಬಂದ ಕರ್ನಾಟಕ ಗ್ರಾಮಾಧಿಕಾರಿಗಳ ರದ್ದತಿ ಕಾಯ್ದೆಯ ಪರಿಣಾಮವಾಗಿ ಅನುವಂಶಿಕ ಹಕ್ಕು 
ಅಧಿಕಾರ ಕಳೆದುಕೊಂಡ ಮಾಜಿ ಪಟೇಲರುಗಳಿಗೆ ಮಾಸಿಕ 100/ - ರೂಪಾಯಿಗಳ ಅನುಕಂಪ ಭತ್ಯೆಯನ್ನು ದಿನಾಂಕ : 01 - 08 - 1984 ರಿಂದ ಜಾರಿಗೆ 
ಬರುವಂತೆ ಉಲ್ಲೇಖ (3) ರ ಸರ್ಕಾರದ ಆದೇಶದಲ್ಲಿ ಷರತ್ತುಗಳಿಗನುಗುಣವಾಗಿ ಮಂಜೂರು ಮಾಡಲಾಗಿತ್ತು. ನಂತರ ಸರ್ಕಾರದ ಆದೇಶ ಸಂಖ್ಯೆ : 
ಕಂಇ 286 ಎಂವಿಎಸ್ 1991 ದಿನಾಂಕ : 30 - 05- 1994ರಲ್ಲಿ ಈ ಅನುಕಂಪ ಭತ್ಯೆಯನ್ನು ರೂ . 100 /- ರಿಂದ ರೂ . 500ಕ್ಕೆ ಹೆಚ್ಚಿಸಿ ದಿನಾಂಕ : 
01 - 01 -1994 ರಿಂದ ಜಾರಿಗೆ ಬರುವಂತೆ ಆದೇಶಿಸಿದೆ. ಮುಂದುವರೆದು ಓದಲಾದ ಕ್ರಮಸಂಖ್ಯೆ ( 3) ರ ಸರ್ಕಾರಿ ಆದೇಶ ಸಂಖ್ಯೆ : ಕಂಇ 295 
ಎಂವಿಎಸ್ 2006 ದಿನಾಂಕ : 18 - 02 - 2009ರಲ್ಲಿ ಅನುಕಂಪ ಭತ್ಯೆಯನ್ನು ನವೆಂಬರ್ 2008ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ರೂ . 
500 ರಿಂದ 1000/- ರೂಗಳಂತೆ ಪಾವತಿಸಲು ಆದೇಶಿಸಲಾಗಿದೆ. 

ಪ್ರಸ್ತುತ ನೀಡಲಾಗುತ್ತಿರುವ ಅನುಕಂಪ ಭತ್ಯೆ 1000/- ರೂಪಾಯಿಗಳು ಈಗಿನ ದುಭಾರಿ ವೆಚ್ಚದಲ್ಲಿ ಏನೂ ಸಾಕಾಗುವುದಿಲ್ಲವಾದ್ದರಿಂದ ಈಗ 
ಕೊಡುತ್ತಿರುವ 1000/- ರೂ . ಗಳಿಂದ 4000/- ರೂಗಳಿಗೆ ಹೆಚ್ಚಿಸುವಂತೆ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಾಜಿ ಪಟೇಲರ ಸಂಘ, ಬೆಂಗಳೂರು ಇವರು 
ದಿನಾಂಕ : 03 -01 - 2012 ರಂದು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿ ವಿನಂತಿಸಿಕೊಂಡಿದ್ದಾರೆ. 

ಈ ಬಗ್ಗೆ ಎಲ್ಲಾ ಜಿಲ್ಲಾಧಿಕಾರಿಗಳೊಂದಿಗೆ ವ್ಯವಹರಿಸಲಾಗಿ , ಪ್ರಸ್ತುತ ರಾಜ್ಯದಲ್ಲಿ ಒಟ್ಟು 2517 ಮಂದಿ ಪಟೇಲರುಗಳು ಇರುತ್ತಾರೆ. ಈಗ ಸದರಿ 
ಪಟೇಲರುಗಳಿಗೆ ನೀಡುತ್ತಿರುವ 1000 /- ರೂಗಳ ಗೌರವಧನ ಇಂದಿನ ದುಬಾರಿ ಕಾಲದಲ್ಲಿ ತುಂಬಾ ಕಡಿಮೆ ಇರುವುದರಿಂದ ಹಾಗೂ ಸಾಮಾನ್ಯವಾಗಿ 
ಎಲ್ಲಾ ಪಟೇಲರುಗಳಿಗೂ 60 ರಿಂದ 70 ವರ್ಷ ವಯಸ್ಸು ಆಗಿರುವುದರಿಂದ ಹಾಗೂ ಅನೇಕ ಪಟೇಲರು ಅನಾರೋಗ್ಯ ಪೀಡಿತರಾಗಿರುವುದರಿಂದ ಈಗ 
ನೀಡುತ್ತಿರುವ 1000/- ರೂಗಳಿಂದ 4000 /- ರೂಗಳಿಗೆ ಹೆಚ್ಚಿಸುವುದು ಸೂಕ್ತವಾಗಿರುತ್ತದೆ ಎಂಬ ಅಭಿಪ್ರಾಯವನ್ನು ಜಿಲ್ಲಾಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ. 

ಈ ಮೇಲ್ಕಂಡ ಕಾರಣಗಳಿಂದ ಮಾನ್ಯ ಮುಖ್ಯಮಂತ್ರಿಯವರು ಈಗ ಕೊಡುತ್ತಿರುವ ಗೌರವ ಧನವನ್ನು 1000 /- ರೂಗಳಿಂದ 1250/ 
ರೂಗಳಿಗೆ ಹೆಚ್ಚಿಸುವ ಅನುಮೋದನೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಸ್ತಾವನೆಯನ್ನು ಪರಿಗಣಿಸಲು ಆರ್ಥಿಕ ಇಲಾಖೆಯ ಸಹಮತಿ ಕೋರಲಾಗಿತ್ತು. 
ಅದರಂತೆ ಆರ್ಥಿಕ ಇಲಾಖೆಯ ಈ ಕೆಳಕಂಡಂತೆ ಅಭಿಪ್ರಾಯ / ಸಹಮತಿ ನೀಡಿರುತ್ತದೆ. 

ಮಾಜಿ ಪಟೇಲರಿಗೆ ಈಗ ನೀಡುತ್ತಿರುವ ಅನುಕಂಪ ಭತ್ಯೆಯನ್ನು 1000 / - ರೂಗಳಿಂದ 1250 /- ರೂಗಳಿಗೆ ಹೆಚ್ಚಿಸಲು ಮಾನ್ಯ 
ಮುಖ್ಯಮಂತ್ರಿಯವರ ಅನುಮೋದನೆ ಪಡೆದು ಆಡಳಿತ ಇಲಾಖೆ ನಿರ್ಣಯಿಸಿರುವುದರಿಂದ ಆರ್ಥಿಕ ಇಲಾಖೆ ಪ್ರಸ್ತಾವನೆಗೆ ಸಹಮತಿಸಿದೆ. ಈ ಸಂಬಂಧ 
ತಗಲುವ ಹೆಚ್ಚುವರಿ ವೆಚ್ಚವನ್ನು ಈ ಸಾಲಿನಲ್ಲಿ ಆಡಳಿತ ಇಲಾಖೆಗೆ ಒದಗಿಸಿರುವ ಆಯವ್ಯಯದ ಲಭ್ಯತೆಯ ಮಿತಿಯಲ್ಲಿಯೇ ಭರಿಸುವ ಷರತ್ತಿಗೆ 
ಒಳಪಟ್ಟು ಒಪ್ಪಲಾಗಿದೆ ಎಂದು ತಿಳಿಸಿದೆ. 

ಈ ಮೇಲಿನ ಆರ್ಥಿಕ ಇಲಾಖೆಯ ಅಭಿಪ್ರಾಯ / ಸಹಮತಿಯ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಒಟ್ಟು 2517 ಮಾಜಿ ಪಟೇಲರುಗಳಿಗೆ ಈಗ 
ಕೊಡುತ್ತಿರುವ ಅನುಕಂಪ ಭತ್ಯೆಯನ್ನು ದಿನಾಂಕ : 01- 05 - 2012 ರಿಂದ ಜಾರಿಗೆ ಬರುವಂತೆ ಮಾಹೆಯಾನ 1000 /- ರೂಗಳಿಂದ 1250/ - ರೂಗಳಿಗೆ 
ಹೆಚ್ಚಿಸಲು ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಕಂಇ 158 ಎಂವಿಎಸ್ 2010 ಬೆಂಗಳೂರು, ದಿನಾಂಕ: 07ನೇ ಜೂನ್ 2012 
ಮೇಲಿನ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ ಹಾಲಿ ಮಾಜಿ ಅನುವಂಶಿಕ ಪಟೇಲರುಗಳಿಗೆ ಈಗ ನೀಡುತ್ತಿರುವ 
ಮಾಹೆಯಾನ 1000/ - ರೂಗಳ ಅನುಕಂಪ ಭತ್ಯೆಯನ್ನು 01 - 05 - 2012 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಮಾಹೆಯಾನ 1250/ 
ರೂಗಳಂತೆ ಪಾವತಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 

ಈ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 2029 - 00 - 101 - 0 - 01 - 015 ( ಯೋಜನೇತರ) ಅಡಿಯಲ್ಲಿ ಭರಿಸತಕ್ಕದ್ದು . 

ಈ ಅಡ್ಹಾಕ್ ಭತ್ಯೆಗೆ ತುಟ್ಟಿ ಭತ್ಯೆ ಕೊಡುವುದಿಲ್ಲ. ಈ ಮಾಸಿಕ ಅನುಕಂಪ ಭತ್ಯೆಯನ್ನು ಅನುಕಂಪ ಆಧಾರದ ಮೇಲೆ ಕೊಡಲಾಗಿದ್ದು 
ಪಿಂಚಣಿ ನಿಯಮಗಳು ಇದಕ್ಕೆ ಅನ್ವಯಿಸುವುದಿಲ್ಲ ಮತ್ತು ಈ ಭತ್ಯೆ ಅನುಕಂಪ ಭತ್ಯೆಯಾಗಿರುವುದರಿಂದ ಇವರ ಕುಟುಂಬದವರು ಯಾವುದೇ ಕುಟುಂಬ 
ನಿವೃತ್ತಿ ವೇತನಕ್ಕೆ ಅರ್ಹರಿರುವುದಿಲ್ಲ. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : 56 ವೆಚ್ಚ 7/2012 ದಿನಾಂಕ: 10 -05 - 2012 ರನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಭಾನುಮತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌. 1644 

ಕಂದಾಯ ಇಲಾಖೆ (ಸೇವೆಗಳು - ಎ ) 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫, ೨೦೧೨ 


೧೯೨೩ 


ಇಂಧನ ಸಚಿವಾಲಯ 
ವಿಷಯ : ಮೆ | ಸರೋವರ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ರವರ 1.26 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ 

ಯೋಜನೆಯ ಅನುಷ್ಠಾನಕ್ಕೆ ಕಾಲಾವಕಾಶವನ್ನು ವಿಸ್ತರಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 378 ಎನ್‌ಸಿಇ 2004 , ದಿನಾಂಕ : 21 -12- 2004 , 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 220 ಎನ್‌ಸಿಇ 2006 , ದಿನಾಂಕ : 23 - 06 - 2006. 
3. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 181 ಎನ್‌ಸಿಇ 2007 , ದಿನಾಂಕ : 16 - 05 - 2007. 
4. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 233 ಎನ್‌ಸಿಇ 2010, ದಿನಾಂಕ : 28 - 09 - 2010. 
5. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 235 ಎನ್‌ಸಿಇ 2011 , ದಿನಾಂಕ : 31 - 05 - 2011. 

ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ: 

ಕೆಆರ್‌ಇಡಿ/ 06/SH-187/2011 - 12 / 490 ದಿನಾಂಕ : 25- 05- 2012 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಮೆ || ವೆನಿಕಾ ಗ್ರೀನ್ ಪವರ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ರಾಯಚೂರು ಜಿಲ್ಲೆಯ 
ದೇವದುರ್ಗ ತಾಲ್ಲೂಕಿನ ಅಗ್ರಹಾರ ಗ್ರಾಮದ ಬಳಿ NRBC Distributory ಸಂಖ್ಯೆ : 18ಕ್ಕೆ ಅಡ್ಡಲಾಗಿ 1.3 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ 
ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ಆದೇಶದಲ್ಲಿ ಮೆ || ವೆನಿಕಾ ಗ್ರೀನ್ ಪವರ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ರಾಯಚೂರು ಜಿಲ್ಲೆಯ 
ದೇವದುರ್ಗ ತಾಲ್ಲೂಕಿನ ಅಗ್ರಹಾರ ಗ್ರಾಮದ ಬಳಿ NRBC Distributory ಸಂಖ್ಯೆ : 18ಕ್ಕೆ ಅಡ್ಡಲಾಗಿ ಹಂಚಿಕೆ ಮಾಡಿರುವ 1.3 ಮೆಗಾ ವ್ಯಾಟ್ 
ಸಾಮರ್ಥ್ಯವನ್ನು 1.475 ಸಾಮರ್ಥ್ಯಕ್ಕೆ ಹೆಚ್ಚಿಸಿ ಅನುಷ್ಠಾನ ಮಾಡಲು ಅನುಮತಿ ನೀಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಆದೇಶದಲ್ಲಿ ಮೆ|| ವೆನಿಕಾ ಗ್ರೀನ್ ಪವರ್ ಪ್ರೈವೇಟ್ ಲಿಮಿಟೆಡ್ ಎಂಬ ಹೆಸರನ್ನು ಮೆ|| ಸರೋವರ 
ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಎಂದು ಬದಲಾವಣೆ ಮಾಡಿ 1.475 ಮೆಗಾ ವ್ಯಾಟ್ ಸಾಮರ್ಥ್ಯದ ಅಗ್ರಹಾರ ಕಿರು ಜಲ ವಿದ್ಯುತ್ ಯೋಜನೆಯನ್ನು 
Chainage 4.5 KM to 6.5 KM (925 KW ) ಮತ್ತು Chainage 11.5 KM to 13.5 KM (550 KW ) ಎಂದು ಎರಡು ಹಂತದಲ್ಲಿ ಅನುಷ್ಠಾನ ಮಾಡಲು 
ಅನುಮತಿ ನೀಡಲಾಗಿತ್ತು. ಮೇಲೆ ಓದಲಾದ ಕ್ರಮ ಸಂಖ್ಯೆ (4)ರ ಸರ್ಕಾರಿ ಆದೇಶದಲ್ಲಿ ಈ ಕಿರುಜಲ ವಿದ್ಯುತ್ ಯೋಜನೆಯ ಅನುಷ್ಠಾನಕ್ಕೆ 
ಕಾಲಾವಕಾಶವನ್ನು ದಿನಾಂಕ : 29 - 05 - 2010 ರಿಂದ ದಿನಾಂಕ : 28 - 05 - 2012 ರವರೆಗೆ ವಿಸ್ತರಿಸಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ ಆದೇಶದಲ್ಲಿ ಮೆ || ಸರೋವರ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ರಾಯಚೂರು ಜಿಲ್ಲೆಯ 
ದೇವದುರ್ಗ ತಾಲ್ಲೂಕಿನ ಅಗ್ರಹಾರ ಗ್ರಾಮದ ಬಳಿ NRBC Distributory ಸಂಖ್ಯೆ : 18ಕ್ಕೆ Chainage 4 .5 KM to 6.5 KMನಲ್ಲಿ ಅನುಮತಿಸಲಾದ 925 
KW ಸಾಮರ್ಥ್ಯವನ್ನು 708 ಕಿಲೋವ್ಯಾಟ್ ಸಾಮರ್ಥ್ಯಕ್ಕೆ ಕಡಿಮೆಗೊಳಿಸಿ ಅನುಷ್ಠಾನ ಮಾಡಲು ಅನುಮತಿ ನೀಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (6)ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೆಶಕರು ಮೆ|| ಸರೋವರ ಎನರ್ಜಿ ಪ್ರೈವೇಟ್ ಲಿಮಿಟೆಡ್‌ರವರು ಯೋಜನೆಯನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಎಲ್ಲ 
ಅನುಮೋದನೆಗಳನ್ನು ಪಡೆದಿದ್ದು, ಯೋಜನೆಯನ್ನು ಸೆಪ್ಟೆಂಬರ್ 2012 ರೊಳಗೆ ಅನುಷ್ಠಾನಗೊಳಿಸಲು ಯೋಜಿಸಿರುವುದರಿಂದ 1.26 ಮೆ . ವ್ಯಾ . 
ಸಾಮರ್ಥ್ಯದ ಅಗ್ರಹಾರ ಕಿರು ಜಲ ವಿದ್ಯುತ್ ಯೋಜನೆಯ ಅನುಷ್ಠಾನಕ್ಕೆ ದಿನಾಂಕ : 29 - 05- 2012 ರಿಂದ ಮುಂದಿನ 12 ತಿಂಗಳಿಗೆ 
ಕಾಲಾವಕಾಶವನ್ನು ವಿಸ್ತರಿಸಲು ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ . 
ಸದರಿ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ : 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 169 ಎನ್‌ಸಿಇ 2012 ಬೆಂಗಳೂರು, ದಿನಾಂಕ: 12ನೇ ಜೂನ್ 2012 
ಮೆ || ಸರೋವರ ಎನರ್ಜಿ ಪ್ರೈವೇಟ್ ಲಿಮಿಟೆಡ್‌ರವರಿಗೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲ್ಲೂಕಿನ ಅಗ್ರಹಾರ ಗ್ರಾಮದ ಬಳಿ 
NRBC Distributory ಸಂಖ್ಯೆ : 18ಕ್ಕೆ ಅಡ್ಡಲಾಗಿ ಹಂಚಿಕೆ ಮಾಡಿರುವ 1.26 ಮೆ . ವ್ಯಾ . ಕಿರು ಜಲ ವಿದ್ಯುತ್ ಯೋಜನೆಯ ಅನುಷ್ಠಾನಕ್ಕೆ ಅಂತಿಮವಾಗಿ 
ಕಾಲಾವಕಾಶವನ್ನು ದಿನಾಂಕ : 29 - 05 - 2012 ರಿಂದ ಡಿಸೆಂಬರ್ 2012ರ ಅಂತ್ಯದವರೆಗೆ ವಿಸ್ತರಿಸಿ ಆದೇಶಿಸಿದೆ. 

ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೌಸಲ್ಯಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ 


ಪಿ . ಆರ್. 1645 


೧೯೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೫ , ೨೦೧೨ 


ಭಾಗ - ೧ 


ROGRAM 


*TAL 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : 2012 - 13ನೇ ಸಾಲಿನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹದ ರೂ . 15 .00 ಕೋಟಿಗಳ ಕ್ರಿಯಾ 

ಯೋಜನೆಗೆ ಆಡಳಿತಾತ್ಮಕ ಮಂಜೂರಾತಿ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ವಿಯಇ 58 ವಿಶ್ರಮ 2012, ದಿನಾಂಕ : 05 - 04 - 2012. 

2. ದಿನಾಂಕ : 29 -12 -2011 ರಂದು ನಡೆದ ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹದ 8ನೇ 

ಸಭೆಯಲ್ಲಿನ ತೀರ್ಮಾನ. 
3 . ಕಾರ್ಯನಿರ್ವಾಹಕ ಕಾರ್ಯದರ್ಶಿ , ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹ ಇವರ ಪತ್ರ ಸಂಖ್ಯೆ 

- : VGST/PROGRAMMES/ ADMIN / 2012 -13/ 95 , ದಿನಾಂಕ : 18 - 05 - 2012. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು 
ತಂತ್ರಜ್ಞಾನ ಇಲಾಖೆಯ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ 2012 - 13ನೇ ಸಾಲಿನ ಮುಂದುವರೆದ ಯೋಜನೆ/ಕಾರ್ಯಕ್ರಮಗಳಿಗೆ ಆಯವ್ಯಯ 
ಹಂಚಿಕೆ ಹಾಗೂ ಅನುಮೋದನೆ ನೀಡಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹದ ದಿನಾಂಕ : 29 -12 -2011 ರಂದು ನಡೆದ 
8ನೇ ಸಭೆಯಲ್ಲಿ ವಿಜ್ಞಾನ ಶಿಕ್ಷಣ ಕಾರ್ಯಕ್ರಮಗಳನ್ನು ಹಾಗೂ ಕರ್ನಾಟಕ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೂಲ 
ಸೌಕರ್ಯಾಭಿವೃದ್ಧಿಗೆ ನಿಧಿ ( K-FIST) ಕಾರ್ಯಕ್ರಮಗಳನ್ನು 2012 -13ನೇ ಸಾಲಿನಲ್ಲಿ ಅನುಷ್ಠಾನಗೊಳಿಸಲು ಆಯವ್ಯಯ ಅಂದಾಜು ವೆಚ್ಚದಲ್ಲಿ 
ನಿಗದಿಪಡಿಸಿರುವ ರೂ . 15.00 ಕೋಟಿಗಳಿಗೆ ಕಾರ್ಯಕ್ರಮವನ್ನು ರೂಪಿಸಿರುತ್ತದೆ. 

ಮೇಲೆ ಕ್ರಮ ಸಂಖ್ಯೆ ( 3) ರಲ್ಲಿ ಓದಲಾದ ಕಾರ್ಯನಿರ್ವಾಹಕ ಕಾರ್ಯದರ್ಶಿ , ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹ ಇವರ 
ಪತ್ರದಲ್ಲಿ ದಿನಾಂಕ : 29 -12 -2011 ರಂದು ನಡೆದ ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹದ 7ನೇ ಸಭೆಯ ತೀರ್ಮಾನದಂತೆ ರೂ . 15.00 
ಕೋಟಿಗಳ ವೆಚ್ಚದಲ್ಲಿ ವಿಜ್ಞಾನ ಶಿಕ್ಷಣ ಕಾರ್ಯಕ್ರಮಗಳನ್ನು ಹಾಗೂ ಕರ್ನಾಟಕದ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೂಲ 
ಸೌಕರ್ಯಾಭಿವೃದ್ಧಿ ನಿಧಿ ( K - FIST) ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಕ್ರಿಯಾ ಯೋಜನೆಯನ್ನು ಸಲ್ಲಿಸಿ ಆಡಳಿತಾತ್ಮಕ ಮಂಜೂರಾತಿ 
ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ . 
ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಿಯ ? 100 ವಿಕ್ರಮ 2012 ಬೆಂಗಳೂರು, ದಿನಾಂಕ : 25ನೇ ಜೂನ್ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹದ 2012 - 13ನೇ ಸಾಲಿನ 
ರೂ . 10.00 ಕೋಟಿ (ರೂಪಾಯಿ ಹತ್ತು ಕೋಟಿಗಳು ಮಾತ್ರ) ಕಾರ್ಯಕ್ರಮಗಳನ್ನು ಹಾಗೂ ಕರ್ನಾಟಕದ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಜ್ಞಾನ ಮತ್ತು 
ತಂತ್ರಜ್ಞಾನದ ಮೂಲ ಸೌಕರ್ಯಾಭಿವೃದ್ಧಿಗೆ ನಿಧಿ ( K-FIST) ರೂ . 5.00 ಕೋಟಿಗಳ ಕಾರ್ಯಕ್ರಮಗಳನ್ನು (ರೂಪಾಯಿ ಐದು ಕೋಟಿಗಳು ಮಾತ್ರ ) 
ವೆಚ್ಚದಲ್ಲಿ ಅನುಬಂಧ-1 ಮತ್ತು ಅನುಬಂಧ -2 ರಲ್ಲಿರುವಂತೆ ಅನುಷ್ಠಾನಗೊಳಿಸಲು ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡಿದೆ. 

ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹದ ವೆಚ್ಚವನ್ನು ಲೆಕ್ಕಶೀರ್ಷಿಕೆ 3425 - 60 - 600 -0 - 02 (059 )( ಯೋ ) ವಿಜ್ಞಾನ ಮತ್ತು 
ತಂತ್ರಜ್ಞಾನ ದಾರ್ಶನಿಕ ಸಮೂಹ ಇದರಡಿ ಮತ್ತು ಕರ್ನಾಟಕದ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸುಧಾರಣೆಗೆ ಕರ್ನಾಟಕ ನಿಧಿ 
(K - FIST) ವೆಚ್ಚವನ್ನು ಲೆಕ್ಕಶೀರ್ಷಿಕೆ 3425 - 60 - 600- 0-032( O59)( ಯೋ ) ಇದರಡಿ ಭರಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 4 ಟಿಎಫ್ ಪಿ 2017 , ದಿನಾಂಕ : 27 - 04 - 2011ರಲ್ಲಿ ಇಲಾಖಾ ಪ್ರಧಾನ 
ಕಾರ್ಯದರ್ಶಿಯವರಿಗೆ ನೀಡಲಾದ ಪ್ರದತ್ತವಾದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಮದ್ಯಾವಿ ಎ. ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ , 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೫ , ೨೦೧೨ 


೧೯೨೫ 


ಕ್ರ . ಸಂ . 


- ಅನುಬಂಧ - 1 
ಸರ್ಕಾರಿ ಆದೇಶ ಸಂಖ್ಯೆ : ವಿಯಇ 100 ವಿತ್ತಮ 2012 , ದಿನಾಂಕ : 25 - 05 - 2012. 
ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹದ 2012 - 13ನೇ ಸಾಲಿನ ಮುಂದುವರೆದ ಯೋಜನಾ ಕಾರ್ಯಕ್ರಮಗಳು 

ಕಾರ್ಯಕ್ರಮ ಅನುಷ್ಠಾನಗೊಳಿಸುವ ನಿಗದಿಪಡಿಸಿರುವ 
ಕ್ರಿಯಾ ಯೋಜನೆಯ ಕಾರ್ಯಕ್ರಮಗಳು 

ಇಲಾಖೆ/ ಅಂಗ ಸಂಸ್ಥೆಗಳ ವಿವರ | ಅಂದಾಜು ವೆಚ್ಚ ರೂ . 

ಲಕ್ಷಗಳಲ್ಲಿ 
ಕರ್ನಾಟಕ ವಿಜ್ಞಾನ ವಿದ್ಯಾ ಜಾಗೃತಿ ( ಜಿಲ್ಲಾ ಹಂತದ ವಿಜ್ಞಾನಿ - | ಕರ್ನಾಟಕ ರಾಜ್ಯ 

68. 00 
ವಿದ್ಯಾರ್ಥಿ ನೇರ ಸಂವಾದ ಕಾರ್ಯಕ್ರಮ ) (KVVJ) 

ಪರಿಷತ್ತು 
ಕರ್ನಾಟಕ ವಿಜ್ಞಾನ ಶಿಬಿರ (KVS) 

ಕರ್ನಾಟಕ ರಾಜ್ಯ ವಿಜ್ಞಾನ 10. 00 

ಪರಿಷತ್ತು 
ಪ್ರೌಢ ಶಾಲಾ ವಿಜ್ಞಾನ ಅಧ್ಯಾಪಕರಿಗೆ ಮನಶ್ವೇತನ ತರಬೇತಿ | ಡಿ.ಎಸ್ . ಇ. ಆರ್. ಟಿ . ಮತ್ತು ಖಾಸಗಿ 12 .00 
ಕಾರ್ಯಾಗಾರಗಳು (RC- HS) 

ಶಿಕ್ಷಣ ಸಂಸ್ಥೆಗಳು 
ಪದವಿ ಪೂರ್ವ ಕಾಲೇಜುಗಳ ವಿಜ್ಞಾನ ಅಧ್ಯಾಪಕರಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ 

12 . 00 
ಪುನಶ್ವೇತನ ತರಬೇತಿ ಕಾರ್ಯಾಗಾರಗಳು ( RC-PU) 

ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು 
ಪದವಿ ಕಾಲೇಜುಗಳ ವಿಜ್ಞಾನ ಅಧ್ಯಾಪಕರಿಗೆ ತರಬೇತಿ ರಾಜ್ಯದ ವಿಶ್ವವಿದ್ಯಾಲಯಗಳು 

12 . 00 
ಕಾರ್ಯಾಗಾರಗಳು (FDP - UG) 

ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು 
ಇಂಜಿನಿಯರಿಂಗ್ ಕಾಲೇಜುಗಳ ಬೋಧಕರಿಗೆ ತರಬೇತಿ ವಿಶ್ವೇಶ್ವರಯ್ಯ ತಾಂತ್ರಿಕ 

40.00 
ಕಾರ್ಯಾಗಾರಗಳು ( FDP-VTU) 

ವಿಶ್ವವಿದ್ಯಾಲಯ ಮತ್ತು 

ವಿ . ತಂ . ಧಾ . ಸ. 
ಯುವ ವಿಜ್ಞಾನಿಗಳಿಗೆ ಸಂಶೋಧನೆಗಾಗಿ ಮೂಲಧನ | ವಿ. ತಂ . ಧಾ .ಸ. 

100 .00 
(SMYSR ) 
ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳ ನುರಿತ ವಿಜ್ಞಾನಿಗಳ | ವಿ. ತಂ . ಧಾ . ಸ. 

18 .00 
ಮಾರ್ಗದರ್ಶನದಲ್ಲಿ ವಿಜ್ಞಾನದ ಸರಳ ಯೋಜನೆಗಳನ್ನು 
ಕೈಗೊಳ್ಳಲು ಸಹಾಯಾನುದಾನದ ನೆರವು ( SPICE) 
ವಿಜ್ಞಾನ, ತಜ್ಞ ಮಾರ್ಗದರ್ಶನದ ಯೋಜನೆ ಇಂಜಿನಿಯರಿಂಗ್ | ವಿ. ತಂ . ಧಾ . ಸ. 

300.00 
ಮತ್ತು ವೈದ್ಯಕೀಯದ ಶ್ರೇಷ್ಠ ಕೇಂದ್ರಗಳ ಸ್ಥಾಪನೆ (CESEM ) 
ವಿಜ್ಞಾನ ಶಿಕ್ಷಣದ ಸೃಜನಶೀಲ ಕೇಂದ್ರಗಳ ಸ್ಥಾಪನೆ( CISEE) | ವಿ . ತಂ . ಧಾ .ಸ. 

300. 00 
ಸೃಜನಶೀಲ ವಿಜ್ಞಾನ ಬೋಧನೆಗೆ ಅಸಾಧಾರಣ ಕೊಡುಗೆ ನೀಡಿದ | ವಿ. ತಂ . ಧಾ . ಸ. 

3 .50 
ವಿಜ್ಞಾನ ಅಧ್ಯಾಪಕರಿಗೆ ಮತ್ತು ವಿಜ್ಞಾನ ಸಂವಹನಕಾರರಿಗೆ ಪ್ರಶಸ್ತಿ 
(ASTSC ) 
ಶ್ರೇಷ್ಠ ಸಂಶೋಧನಾ ಪ್ರಬಂಧಗಳಿಗೆ ಪ್ರಶಸ್ತಿ (ARP) 

ವಿ . ತಂ . ಧಾ . ಸ . 

2 .50 
ಕನ್ನಡದಲ್ಲಿ ವಿಜ್ಞಾನ ಕಾರ್ಯಕ್ರಮಗಳನ್ನು ನಿರ್ಮಿಸಿ ದೂರದರ್ಶನ | ಎಂ . ಸಿ. & ಎ 

18. 00 
ವಾಹಿನಿಯಲ್ಲಿ ಪ್ರಸಾರಗೊಳಿಸುವುದು (SPTV) 
ವಿಜ್ಞಾನ ಕಲಾ/ಬೋಧನಾ ಸಾಮಾಗ್ರಿಗಳ ಅಭಿವೃದ್ದಿ ( CD /DVD , | ವಿ . ತಂ . ಧಾ .ಸ. 

10 . 00 
ಭಿತ್ತಿಪತ್ರ, ಪುಸ್ತಕ , ಚಾರ್ಟು, ಕಿಟ್ಟಗಳು) ಮತ್ತು ಶಾಲಾ 
ಕಾಲೇಜುಗಳಿಗೆ ವಿತರಣೆ ( SEMPD) 
ದಾರ್ಶನಿಕ ಸಮೂಹದ ವೆಬ್ ತಾಣದ ಅಭಿವೃದ್ಧಿ ಮತ್ತು 

2 . 00 
ನಿರ್ವಹಣೆ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ 
ಸಮೂಹದ ತ್ರೈ ಮಾಸಿಕ ವಾರ್ತಾಪತ್ರದ ಪ್ರಕಟಣೆ (Web 


Portal). 
ವಿಜ್ಞಾನ ಮೇಳಗಳ ಆಯೋಜನೆ (SM- HS) 


16 . 


5 . 00 


ಡಿ .ಎಸ್. ಇ .ಆರ್. ಟಿ. ಮತ್ತು ಖಾಸಗಿ 
ಶಿಕ್ಷಣ ಸಂಸ್ಥೆಗಳು 


೧೯೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


ಭಾಗ - ೧ 


17 


10 . 00 


40 . 00 


20 .00 


ಪ್ರಾಂತೀಯ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಮ್ಮೇಳನ - ಕೆ.ಎಸ್.ಸಿ.ಎಸ್. ಟಿ. 
2012 (RSTC) 
ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹದ ಕಾರ್ಯಕಾರಿ 
ಕಛೇರಿಯ ನಿರ್ವಹಣೆ ಮತ್ತು ಆಡಳಿತಾತ್ಮಕ ವೆಚ್ಚಗಳು 
ಇಂಜಿನಿಯರಿಂಗ್ ವಿಷಯಗಳಲ್ಲಿ ಕಾರ್ಯ | ವಿಶ್ವೇಶ್ವರಯ್ಯ ತಾಂತ್ರಿಕ 
ಮಾದರಿಗಳ / Prototype ತಯಾರಿಕೆಗೆ | ಇಂಜಿನಿಯರಿಂಗ್ ವಿಶ್ವವಿದ್ಯಾಲಯ ಮತ್ತು 
ವಿದ್ಯಾರ್ಥಿಗಳಿಗೆ ಸಹಾಯಾನುಧಾನ 

ವಿ . ತಂ . ದಾ . ಸ 
ಪದವಿ ಪೂರ್ವ ಶಿಕ್ಷಣ : ಬ್ರಿಡ್ಜ್ ಕೋರ್ಸ್ - ವಿಜ್ಞಾನದಡೆಗೆ | ಪದವಿ ಪೂರ್ವ ಶಿಕ್ಷಣ ಇಲಾಖೆ 
ನಮ್ಮ ನಡಿಗೆ 
ರಾಷ್ಟ್ರೀಯ ಗಣಿತ ವರ್ಷಾಚರಣೆ - 2012 

ವಿ . ತಂ . ದಾ . ಸ 


20 


10 .00 


7. 00 


TOTAL 


1000 .00 


ಅನುಬಂಧ - 2 


ಕ್ರ . ಸಂ . 


ಕಾರ್ಯಕ್ರಮ ಅನುಷ್ಠಾನಗೊಳಿಸುವ ನಿಗದಿಪಡಿಸಿರುವ 
ಕ್ರಿಯಾ ಯೋಜನೆಯ ಕಾರ್ಯಕ್ರಮಗಳು 

ಇಲಾಖೆ/ ಅಂಗ ಸಂಸ್ಥೆಗಳ ವಿವರ | ಅಂದಾಜು ವೆಚ್ಚ ರೂ . 

ಲಕ್ಷಗಳಲ್ಲಿ 
ಕರ್ನಾಟಕ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ | ವಿ . ತಂ . ದಾಸ. 

500 . 00 
ಮೂಲ ಸೌಕರ್ಯಾಭಿವೃದ್ದಿಗೆ ನಿಧಿ (K - FIST) 


TOTAL 


500. 00 


ಮದ್ಧಾವಿ ಎ. ಎಸ್ . 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌ . 1646 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, 

ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 

ಶಿಕ್ಷಣ ಸಚಿವಾಲಯ 
ವಿಷಯ : ಸರ್ಕಾರಿ ಪ್ರಾಥಮಿಕ ಶಾಲಾ ಸಂಗೀತ ಶಿಕ್ಷಕರಿಗೆ ಹಿರಿಯ ಸಂಗೀತ ಶಿಕ್ಷಕರೆಂದು ಬಡ್ತಿ ನೀಡುವ ಬಗ್ಗೆ . 
ಓದಲಾಗಿದೆ : 1. ಅಧ್ಯಕ್ಷರು, ಕರ್ನಾಟಕ ಸಂಗೀತ ನೃತ್ಯ ಮತ್ತು ನಾಟಕ ಶಿಕ್ಷಕರ ಸಂಘ ( ರಿ), ಬೆಂಗಳೂರು ರವರ ಮನವಿ ಸಂಖ್ಯೆ : 

62/2003, ದಿನಾಂಕ : 02 - 04 - 2004 , 25 - 01 -2011 ಹಾಗೂ 17 -10 - 2011. 
ಸರ್ಕಾರದ ಪತ್ರ ಸಂಖ್ಯೆ: ಇಡಿ 78 ಪಿಬಿಎಸ್ 2004 , ದಿನಾಂಕ: 24 - 11 - 2004 , 15 - 10 - 2005 ಹಾಗೂ 
29 - 10 - 2009 . 
ನಿರ್ದೆಶಕರು ( ಪ್ರಾಶಿ), ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ರವರ ಪತ್ರ ಸಂಖ್ಯೆ : ಸಿ3(5) - ಪ್ರಾಶಿ ಸಂಗೀತ 

71 /2012 - 13 , ದಿನಾಂಕ : 09 -03 -2005 ಮತ್ತು 23 -02 - 2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ (1)ರಲ್ಲಿ ಅಖಿಲ ಕರ್ನಾಟಕ ಸಂಗೀತ ಶಿಕ್ಷಕರ ಸಂಘ ( ರಿ ), ಬೆಂಗಳೂರು ಇವರು ಮನವಿಗಳನ್ನು ಸಲ್ಲಿಸಿ, ಸರ್ಕಾರಿ 
ಪ್ರಾಥಮಿಕ ಶಾಲಾ ಸಂಗೀತ ಶಿಕ್ಷಕರನ್ನು ಹಿರಿಯ ಸಂಗೀತ ಶಿಕ್ಷಕರೆಂದು ಬಡ್ತಿ ನೀಡಬೇಕೆಂದು ಕೋರಿರುತ್ತಾರೆ . ಮೇಲೆ ಓದಲಾದ ( 2) ರ ಸರ್ಕಾರದ 
ಪತ್ರಗಳಲ್ಲಿ ಪರಿಶೀಲಿಸಿ, ಸಷ ಅಭಿಪ್ರಾಯ ನೀಡುವಂತೆ ಇಲಾಖೆಯನ್ನು ಕೋರಲಾಗಿದೆ. ಮೇಲೆ ಓದಲಾದ ( 3) ರ ಪತ್ರಗಳಲ್ಲಿ ನಿರ್ದೇಶಕರು ( ಪ್ರಾಥಮಿಕ 
ಶಿಕ್ಷಣ ), ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ರವರ ಅಭಿಪ್ರಾಯ ನೀಡಿರುತ್ತಾರೆ. ಪ್ರಾಥಮಿಕ ಶಾಲಾ ಸಂಗೀತ ಶಿಕ್ಷಕರ ಒಟ್ಟು ವೃಂದಬಲ 259 
ಇದ್ದು, ಸದರಿ ವೃಂದಬಲದ ಶೇ . 25 ರಷ್ಟು ಹುದ್ದೆಗಳನ್ನು ಮೇಲ್ದರ್ಜೆಗೇರಿಸಿ ಪ್ರಾಥಮಿಕ ಶಾಲಾ ಹಿರಿಯ ಸಂಗೀತ ಶಿಕ್ಷಕರೆಂದು ಪದನಾಮೀಕರಿಸಿ 15 
ವರ್ಷ ಸೇವಾ ಅವಧಿ ಪೂರೈಸಿರುವ ಪ್ರಾಥಮಿಕ ಶಾಲಾ ಸಂಗೀತ ಶಿಕ್ಷಕರಿಗೆ ಈ ಹುದ್ದೆಗೆ ಬಡ್ತಿ ನೀಡಬಹುದೆಂದು ಶಿಫಾರಸ್ಸು ಮಾಡಿರುತ್ತಾರೆ. ಈ 
ಹಿನ್ನೆಲೆಯಲ್ಲಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಇಡಿ 90 ಪಿಬಿಎಸ್ 2011 ಬೆಂಗಳೂರು, ದಿನಾಂಕ: 12ನೇ ಜೂನ್ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಈ ಕೂಡಲೇ ಜಾರಿಗೆ ಬರುವಂತೆ ಪ್ರಾಥಮಿಕ ಶಾಲಾ ಸಂಗೀತ ಶಿಕ್ಷಕರ ಒಟ್ಟು 
ವೃಂದ ಬಲವು 259 ಇದ್ದು , ಸದರಿ ವೃಂದ ಬಲದ ಶೇ 10 ರಷ್ಟು ಹುದ್ದೆಗಳನ್ನು ಮೇಲ್ದರ್ಜೆಗೇರಿಸಿ ಪ್ರಾಥಮಿಕ ಶಾಲಾ ಹಿರಿಯ ಸಂಗೀತ ಶಿಕ್ಷಕರೆಂದು 
ಬಡ್ತಿ ನೀಡಲು ಸರ್ಕಾರ ಆದೇಶಿಸಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೫ , ೨೦೧೨ 


೧೯೨೭ 


ಮೇಲಿನ ಆದೇಶದಂತೆ ಬಡ್ತಿ ಹೊಂದಿದ ಪ್ರಾಥಮಿಕ ಶಾಲಾ ಹಿರಿಯ ಸಂಗೀತ ಶಿಕ್ಷಕರಿಗೆ ಸೂಕ್ತ ವೇತನ ಶ್ರೇಣಿಯನ್ನು ನಿಗದಿಪಡಿಸಲು 
ಅಗತ್ಯವಾದ ಕ್ರಮವನ್ನು ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರು ಕೈಗೊಳ್ಳತಕ್ಕದ್ದು. 

ಪ್ರಾಥಮಿಕ ಶಾಲಾ ಸಂಗೀತ ಶಿಕ್ಷಕರ ಒಟ್ಟು ವೃಂದ ಬಲವು 259 ಇದ್ದು , ಸದರಿ ವೃಂದ ಬಲದ ಶೇ . 10ರಷ್ಟು ಹುದ್ದೆಗಳನ್ನು 
ಮೇಲ್ದರ್ಜೆಗೇರಿಸಿ ಪ್ರಾಥಮಿಕ ಶಾಲಾ ಹಿರಿಯ ಸಂಗೀತ ಶಿಕ್ಷಕರೆಂದು ಬಡ್ತಿ ನೀಡಲು ಸದರಿ ಆದೇಶದಲ್ಲಿ ಅವಕಾಶ ಕಲ್ಪಿಸಿರುವ ಬಗ್ಗೆ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ಸೂಕ್ತ ತಿದ್ದುಪಡಿಯನ್ನು ಮಾಡಲು ಅಗತ್ಯವಾದ ಕ್ರಮವನ್ನು ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು 
ಇವರು ಕೈಗೊಳ್ಳತಕ್ಕದ್ದು. 
ಈ ಆದೇಶವನ್ನು ದಿನಾಂಕ : 12 - 04 - 2012 ರಂದು ಸಚಿವ ಸಂಪುಟವು ನೀಡಿದ ಅನುಮೋದನೆಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಪ್ರಭುಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್‌ . 1647 

ಶಿಕ್ಷಣ ಇಲಾಖೆ ( ಪ್ರಾಥಮಿಕ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬಿಜಾಪುರ ಜಿಲ್ಲೆ, ಮುದ್ದೇಬಿಹಾಳ ತಾಲ್ಲೂಕು ಹೊಕ್ರಾಣಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 

ಜಮೀನುಗಳಿಗೆ ಭೂಸ್ವಾಧೀನ ಕಾಯ್ದೆ ಕಲಂ 28( ಎ) ರನ್ವಯ ಉಪ ವಿಭಾಗಾಧಿಕಾರಿಗಳು, ಬಿಜಾಪುರ ಇವರ ಐತೀರ್ಪಿನಂತೆ 

ಹೆಚ್ಚಿನ ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ದಿನಾಂಕ : 03 - 10 -11ರ ಪತ್ರ ಸಂಖ್ಯೆ : 

ಮುಇಂ/ ಸನೀ ( ಉ ) ವ /ಬಿಜಾ/ಭೂಸ್ವಾಪ /2011-12 /5123 . 
ಪ್ರಸ್ತಾವನೆ : 

ಬಿಜಾಪುರ ಜಿಲ್ಲೆ, ಮುದ್ದೇಬಿಹಾಳ ತಾಲ್ಲೂಕು ಹೊಕ್ರಾಣಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಹೊಕ್ರಾಣಿ 
ಗ್ರಾಮದ ಜಮೀನುಗಳಿಗೆ ಭೂಸ್ವಾಧೀನ ಕಾಯ್ದೆ ಕಲಂ 28( ಎ)ರಡಿ ಪ್ರಕಾರ ಉಪ ವಿಭಾಗಾಧಿಕಾರಿಗಳು, ಬಿಜಾಪುರ ಇವರು ಹೊರಡಿಸಿರುವ 
ಐತೀರ್ಪಿನಂತೆ ಹೆಚ್ಚಿನ ಪರಿಹಾರ ಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ದಿನಾಂಕ : 03 - 10 - 11ರ ಪತ್ರದಲ್ಲಿ ಮುಖ್ಯ 
ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ರವರು ಕೋರಿದ್ದಾರೆ. ಈ ಕೆರೆಯ ಭೂಸ್ವಾಧೀನ ಪ್ರಕ್ರಿಯೆಯ ವಿವರಗಳು ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4 (1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ : 13 - 08 -1964 
- ಉಪ ವಿಭಾಗಾಧಿಕಾರಿಗಳ ಐತೀರ್ಪಿನ ದಿನಾಂಕ : 16 - 03 - 1967 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಕೆಲವೊಂದು ಭೂಮಾಲೀಕರು ಐತೀರ್ಪಿನಂತೆ ಹಣ ಪಡೆದು, ಹೆಚ್ಚಿನ ಪರಿಹಾರಕ್ಕಾಗಿ ಭೂಸ್ವಾಧೀನ 
ಕಾಯ್ದೆ ಕಲಂ 18 (1)ರಡಿ ಮುದ್ದೇಬಿಹಾಳ ಸಿವಿಲ್ ನ್ಯಾಯಾಲಯ (ಹಿರಿಯ ವಿಭಾಗ) ದಲ್ಲಿ ದಾಖಲಿಸಿದ್ದ ಎಲ್.ಎ.ಸಿ. ಸಂಖ್ಯೆ : 1/02ರ ಪ್ರಕರಣದಲ್ಲಿ 
ಸಿವಿಲ್ ನ್ಯಾಯಾಲಯವು ದಿನಾಂಕ : 03 - 04 - 2003 ರಂದು ನೀಡಿರುವ ಆದೇಶದಲ್ಲಿ ಪ್ರತಿ ಎಕರೆಗೆ ರೂ . 10,000 / - ಗಳನ್ನು ಪರಿಹಾರ 
ಪಾವತಿಸುವಂತೆ ಆದೇಶಿಸಿದೆ. 

* ಸಿವಿಲ್ ನ್ಯಾಯಾಲಯದ ತೀರ್ಪನ್ನು ಆಧರಿಸಿ ಭೂಸ್ವಾಧೀನದಲ್ಲಿ ಸೇರಿದ್ದ ಇತರೆ ಈ ಕೆಳಕಂಡ ಸ. ನಂ .ಗಳ ಭೂಮಾಲೀಕರು ಹೆಚ್ಚಿನ ರಿಹಾರ 
ಕೋರಿ ಸಲ್ಲಿಸಿದಅರ್ಜಿಯ ಮೇರೆಗೆ ಉಪವಿಭಾಗಾಧಿಕಾರಿಗಳು ಇವರು ಭೂಸ್ವಾಧೀನ ಕಾಯ್ದೆ ಕಲಂ 28 ( ಎ) ರಡಿ ದಿನಾಂಕ : 05 - 07 -2011ರಂದು 
ಐತೀರ್ಪನ್ನು ರಚಿಸಿರುತ್ತಾರೆ. 

ಭೂಸ್ವಾಧೀಲನ ಕಾಯ್ದೆ ಕಲಂ 28( ಎ) ರಡಿ ಐತೀರ್ಪಿನ ಸಂಖ್ಯೆ 
ಎಲ್ ಎಕ್ಯೂ /ಸಿಆರ್ - 917 ( 28ಎ) ದಿನಾಂಕ : 05 - 07 - 2011 

ಹೊಕ್ರಾಣಿ 
ಕ್ರಮ 

ಗ್ರಾಮದ ವಿಸ್ತೀರ್ಣ ಪರಿಹಾರ ಮೊತ್ತ 
ಸಂಖ್ಯೆ ಸರ್ವೆ ಎ - ಗುಂ ( ರೂ . ಗಳಲ್ಲಿ) 

ನಂ . 
1 | 74 | 12 - 29 

19 ,10 ,129 - 00 
2 77 | 12 - 38 

ಒಟ್ಟು | 19 ,10,129 - 00 
ವಿಷಯವನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

- ಸರ್ಕಾರಿ ಆದೇಶ ಸಂಖ್ಯೆ : ಸನೀಇ 145 ಭೂಸ್ವಾಪ್ರ 2011 ಬೆಂಗಳೂರು, ದಿನಾಂಕ : 04ನೇ ಜೂನ್ 2012 
ಬಿಜಾಪುರ ಜಿಲ್ಲೆ, ಮುದ್ದೇಬಿಹಾಳ ತಾಲ್ಲೂಕು ಹೊಕ್ರಾಣಿ ಸಣ್ಣ ನೀರಾವರಿ ಕೆರೆನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಹೊಕ್ರಾಣಿ ಗ್ರಾಮದ 
ಜಮೀನುಗಳಿಗೆ ಭೂಸ್ವಾಧೀನ ಕಾಯ್ದೆ ಕಲಂ 28( ಎ ) ಪ್ರಕಾರ ಉಪ ವಿಭಾಗಾಧಿಕಾರಿಗಳು , ಬಿಜಾಪುರ ಇವರು ಹೊರಡಿಸಿರುವ ಐತೀರ್ಪಿನಂತೆ ಪರಿಹಾರ 


೧೯೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೫ , ೨೦೧೨ 


ಭಾಗ- ೧ 


ಧನದ ಮೊತ್ತ ರೂ . 19 ,10 ,129 - 00 ಗಳನ್ನು ( ಹತ್ತೊಂಭತ್ತು ಲಕ್ಷದ ಹತ್ತು ಸಾವಿರದ ಒಂದುನೂರ ಇಪ್ಪತ್ತೊಂಭತ್ತು ರೂ .ಗಳು ಮಾತ್ರ) ಪ್ರಸ್ತಾವನೆಯಲ್ಲಿ 
ತಿಳಿಸಿರುವ ಸ. ನಂ . ಗಳಿಗೆ ಪಾವತಿಸಲು ಸರ್ಕಾರವು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರ ವಹಿಸಕ್ಕದ್ದು 
2 . ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3 . ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು . 

ಈ ವೆಚ್ಚವನ್ನು 2012-13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702- 00- 800 - 01-00-ಭೂಸ್ವಾಧೀನ ವೆಚ್ಚಗಳು ಮತ್ತು 
ಕ್ಲಂಗಳು - ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ . 19 ,10.129/- ಗಳನ್ನು ಹಂಚಿಕೆ ಮಾಡಿ..ಬಿಡುಗಡೆ 
ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2010 , ದಿನಾಂಕ : 20 - 10 - 10 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಕೆ. ಸಿ. ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ .1604 

ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 
ವಿಷಯ : ಶ್ರೀ ಜಿ . ಚನ್ನಬಸಪ್ಪ , ಇವರ ವಿರುದ್ಧ ಇಲಾಖಾ ವಿಚಾರಣೆ ವಿಚಾರಣಾಧಿಕಾರಿಗಳ ಸಂಭಾವನೆ ಪಾವತಿ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸಂವ್ಯಶಾಇ 46 ಭಾನಿವಿ 2006, ದಿನಾಂಕ : 27 -12 - 2008. 

2 . ವಿಚಾರಣಾಧಿಕಾರಿಗಳ ವಿಚಾರಣಾ ವರದಿ ದಿನಾಂಕ : 20 - 08 - 2011 . 

3. ಶ್ರೀ ಎಸ್. ಸುಬ್ಬರಾವ್, ವಿಚಾರಣಾಧಿಕಾರಿಗಳು , ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರ ಪತ್ರ ದಿನಾಂಕ : 04 - 04 - 2012 . 
ಪ್ರಸ್ತಾವನೆ : 

ಶ್ರೀ ಎನ್. ಸುಬ್ಬರಾವ್, ವಿಚಾರಣಾಧಿಕಾರಿಗಳು ಹಾಗೂ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರನ್ನು ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ 
ಸರ್ಕಾರವು ಕರ್ನಾಟಕ ನಾಗರೀಕ ಸೇವೆ ವರ್ಗೀಕರಣ ನಿಯಮ ಮತ್ತು ಮೇಲ್ಮನವಿ) ನಿಯಮಗಳು 1957 ರ ನಿಯಮ 11 (2) ಶ್ರೀ ಜಿ. ಚನ್ನಬಸಪ್ಪ 
ಸಂಶೋಧನಾಧಿಕಾರಿ, ಭಾಷಾಂತರ ನಿರ್ದೇಶನಾಲಯ ಇವರ ಮೇಲಿನ ಆರೋಪಗಳ ಬಗ್ಗೆ ಇಲಾಖಾ ವಿಚಾರಣೆ ನಡೆಸಲು ವಿಚಾರಣಾಧಿಕಾರಿಯಾಗಿ 
ನೇಮಿಸಿದೆ. 

ವಿಚಾರಣಾಧಿಕಾರಿಗಳು ಆಪಾದಿತರ ಮೇಲಿನ ಆರೋಪಗಳಿಗೆ ವಿಚಾರಣೆ ನಡೆಸಿ ವಿಚಾರಣಾ ವರದಿಯನ್ನು ಶಿಸ್ತು ಪ್ರಾಧಿಕಾರವಾದ ಸರ್ಕಾರಕ್ಕೆ 
ಮೇಲೆ ( 2) ರಲ್ಲಿ ಓದಲಾದ ವಿಚಾರಣಾ ವರದಿಯನ್ನು ಸಲ್ಲಿಸಿರುತ್ತಾರೆ. 

ಶ್ರೀ ಎನ್ . ಸುಬ್ಬರಾವ್ ವಿಚಾರಣಾಧಿಕಾರಿಗಳು ಹಾಗೂ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರ ಮೆಲೆ (3) ರಲ್ಲಿ ಓದಲಾದ ಪತ್ರದಲ್ಲಿ 
ಸರ್ಕಾರದ ಆದೇಶ ಸಿ. ಆಸುಇ 22 / ಸೊಇವಿ /2007, ದಿನಾಂಕ : 11 - 04 - 2008 ರಂತೆ ಸದರಿಯವರ ಸಂಭಾವನೆ ರೂ . 8000.00, ವಾಹನ ಭತ್ಯೆ ರೂ . 
1500.00 ಒಟ್ಟು 9500.00 ಇದುವರೆವಿಗೂ ಪಾವತಿಯಾಗದಿರುವುದರಿಂದ ಪಾವತಿ ಮಾಡುವಂತೆ ಕೋರಿರುತ್ತಾರೆ. ವಿಚಾರಣಾಧಿಕಾರಿಗಳ ಸಂಭಾವನೆ 
ಪಾವತಿ ಮಾಡುವ ಬಗ್ಗೆ ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಂವ್ಯಶಾಇ 46 ಭಾನಿವಿ 2006 , ದಿನಾಂಕ : 05 - 06 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶ ಸಂ . : ಸಿಆಸುಇ 22 ಸೆವಿ 2007, ದಿನಾಂಕ : 11 - 04 - 2008 ರಂತೆ ಶ್ರೀ 
ಎನ್. ಸುಬ್ಬರಾವ್ ವಿಚಾರಣಾಧಿಕಾರಿಗಳು ಹಾಗೂ ನಿವೃತ್ತ ನ್ಯಾಯಾಧೀಶರು ಇವರ ಸಂಭಾವನೆ ರೂ . 8000.00 ವಾಹನ ಭತ್ಯೆ ರೂ . 1500.00 ಒಟ್ಟು 
ರೂ . 9500 .00 ಮಂಜೂರು ಮಾಡಲಾಗಿದೆ. ಈ ಮೊತ್ತವನ್ನು ಪಾವತಿ ಮಾಡುವ ಬಗ್ಗೆ ನಿಯಮಾನುಸಾರ ನಿರ್ದೇಶಕರು, ಭಾಷಾಂತರ 
ನಿರ್ದೇಶನಾಲಯ ಇವರು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ .ಆರ್‌. 1605 

ಜಿ. ಶ್ರೀಧರ್ 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 

ಸರ್ಕಾರದ ಉಪ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 


